


ಜಿ.ಪಿ. ರಾಜರಿತ್ತಿಂ 





ಅಲ್ಲಮಪ್ರಭು 
೧ 
ಅವರ ಕಥೆ 


ಜಿ.ಪಿ. ರಾಜರತ್ನಂ 


ಪ್ರಕಾಶಕರು: 
ಬಿ. ಬಿ. ಡಿ. ಪವರ್‌ ಪ್ರೆಸ್‌ 


ಅರಳೇಪೇಟೆ, ಬೆ೦ಗಳೂರು 


[ಎಲ್ಲ ಹಕ್ಕುಗಳೂ ಬರೆದವರೆದು] 


ಮೊದಲನೆಯ ಮುದ್ರಣ: 


ಶ್ರೀ ಬಸವಜಯಂತಿ, ೧೯೫೧ 


ಒಂದೂಕಾಲು ರೂಪಾಯಿ 


ಬೆಂಗಳೂರಿನ ಬಿ. ಬಿ. ಡಿ. ಪವರ್‌ ಪ್ರೆಸ್ತಿನಲ್ಲಿಯು. ನರಸಿಂಹ ಮಲ್ಯರಿಂದ 


ಮುದ್ರಿತವಾಯಿತು. 


ರಿಕೆ 


“ಕೆರೆಯ ನೀರನು ಕೆರೆಗೆ ಚೆಲ್ಲಿ” 
ಎಂದು ಹೇಳಿದ ಹಾಗೆ 
“ಚಾಮರಸ” 
ಎ೦ಬ ಕನ್ನಡದ ಕವಿ ರಚಿಸಿದ 
“ಪ್ರಭುಲಿಂಗಲೀಲೆ” 
ಎ೦ಬ ಸೊಗಸಾದ ಕಾವ್ಯದ ತೋಟದಿಂದ 
“ಅಲ್ಲಮಪ್ರಭು ಅವರ ಕಥೆ” 
ಎ೦ಬ ಈ ಹೂಬೊಗಸೆಯನ್ನು ಆಯ್ದುತಂದು 
ಪ್ರಭುದೇವರ ಶ್ರೀಪಾದಗಳಲ್ಲಿ 
ಸಮರ್ಪಿಸಿದ್ದೇನೆ. 
ಕನ್ನಡಿಗರಿಗೆ ಈ ಕೃತಿ ಪ್ರೀತಿಯಾಗಲಿ. 


--ಜಿ. ಪಿ. ರಾಜರತ್ತ೦-- 


ಗುರುರಾಜ 


“ಚಕೋರಂಗೆ ಚ೦ದ್ರಮನ ಬೆಳಗಿನ ಚಿಂತೆ 
ಅಂಬುಜಕೆ ಭಾನುವಿನ ಉದಯದ ಚಿಂತೆ” 


ಎಂದು ರಾಗ ಎಳೆಯುತ್ತಾ ಮನೆಯ ಮುಂದಿನ ಮೆಟ್ಟಿಲು ಹತ್ತಿ ಶಿವು ಬಾಗಿಲು ತಟ್ಟಿದ. 
“ಅಮ್ಯಾ ನಾನು. ಬಾಗಿಲು” ಎ೦ದು ಕೂಗಿದ. ಮತ್ತೆ ರಾಗ ಮು೦ದುವರಿಸಿದ: 


“ಭ್ರಮರ೦ಗೆ ಪರಿಮಳದ ಬಂಡುಂಬ ಚಿಂತೆ. 
ಎನಗೆ ನಮ್ಮಕೂಡಲ ಸ೦ಗಮದೇವನ ನೆನೆವ ಚಿಂತೆ.” 


ಶಿವೂತಾಯಿ ಬಾಗಿಲು ತೆಗೆಯುತ್ತಾ “ಯಾರು ಯಾರಿಗೋ ಯಾರದು 
ಯಾರದೋ ಚಿಂತೆ ಎಂದು ರಾಗಎಳೆಯುತ್ತೀಯಲ್ಲ ಮನೆಯಲ್ಲಿತಾಯಿ ಇದ್ದಾಳೆ ರಾತ್ರೆ 
ಎಂಟಿ ಗಂಟೆ ಒಂಬತ್ತು ಗಂಟೆಗೆ ಮಗ ಮನೆಗೆ ಬರುವವರೆಗೂ ಆಕೆ ಏನು 
ಪೇಚಾಡುತಾಳೆ, ಎಂದು ನಿನಗೆ ಸ್ವಲ್ಪವೂ ಚಿಂತೆ ಬೇಡವೇನೋ, ಶಿವು?” ಎಂದು 
ಮೃದುವಾಗಿ ಆಕ್ಷೇಪಿಸಿದರು. 


ಶಿವು ತನ್ನ ತಪ್ಪು ಒಪ್ಪಿಕೊ೦ಡ. “ಹೌದಮ್ಮ ಆದರೆ, ಇವತ್ತು ಕಾಲೇಜಿನಲ್ಲಿ 
ಬಸವಜಯಂತಿ ಆಚರಿಸಿದರು. ಅಲ್ಲಿ ಇಷ್ಟು ಹೊತ್ತು ಆಗಿಹೋಯಿತು.” ಎ೦ದ. 


“ಬಸವಜಯಂತಿ? ಏನೋ ಅದು?” ಎಂದರು, ಶಿವೂತಾಯಿ. 
“ಅಯ್ಯೊ! ಬಸವಜಯಂತಿ ಗೊತ್ತಿಲ್ದೇ, ಅಮ್ಮ?” ಎಂದ, ಶಿವು. 


“ಬಸವಜಯಂತಿ ಹಾಗಿರಲಿ; ಈ ಬಸವ ಯಾರೋ ಅದೂ ಕಾಣೆನಪ್ಪನಾನು. 
ಮನೆಕೆಲಸ ಮಾಡಿಕೊಂಡಿರೊ ನಮಗೆ ಇದೆಲ್ಲಾ ಹೇಗೆ ತಿಳಿಯಬೇಕಪ್ಪ? ಈಗ ನೀನು 


ಇದ್ದೀಯಲ್ಲ ಮಗ, ಓದಿದವನು, ಕಲಿತವನು 'ಎಲಾ ತಾಯಿಗೆ ಇದನ್ನು ತಿಳಿಸಬೇಕು' 
ಎ೦ದು ವಿರಾಮಮಾಡಿಕೊ೦ಡು ಏನಾದರೂ ಇಷ್ಟು ಹೇಳಬಾರದೆ?” 


“ಹೌದಮ್ಮಾ ಹೇಳಬೇಕಾದ್ದೆ ಇದೋ, ಇವತ್ತು ಹೇಗೂ ಒಳ್ಳೇ ದಿವಸ, 
ಬಸವಜಯಂತಿ. ಇವತ್ತು ನಿನಗೆ ಬಸವಣ್ಣನವರ ವಿಷಯ ನನಗೆ ತಿಳಿದಿರೋ ಅಷ್ಟು 
ಹೇಳಲಾ?” 


“ಹೇಳುವೆಯಂತೆ. ಮೊದಲು ಬಟ್ಟಿ ತೆಗೆದು, ಕೈಕಾಲು ತೊಳೆದುಕೊ. ಒ೦ದು 
ಸಂಧ್ಯಾವಂದನೆ ಶಾಸ್ತ್ರ ಮುಗಿಸಿ, ಊಟಮಾಡು. ಆಮೇಲೆ ನಿಧಾನವಾಗಿ ಕೇಳೋಣ, 
ನಿನ್ನಕತೇನ.” 


ಶಿವೂ ತಾಯಿ ಹೇಳಿದ ಹಾಗೆಯೇ ಮೈಲಿಗೆ ಬಟ್ಟೆ ಕಳಚಿ, ಕೈಕಾಲು ತೊಳೆದು, 
ಮಗಟಿ ಸುತ್ತಿಕೊಂಡು, ವಿಭೂತಿ ಇಟ್ಟುಕೊ೦ಡು, ಸಾವಕಾಶವಾಗಿಯೇ ಸಂಧ್ಯಾವಂದನೆ 
ಮಾಡಿ ಮುಗಿಸಿ, ಊಟಕ್ಕೆ ಕುಳಿತ. ಅನ್ನ ಕಲಸಿ ಊಟಮಾಡುತ್ತಾ ಹಾಗೆಯೇ ಮಾತೂ 
ಮುಂದುವರಿಸಿದ. 


“ಈ ಬಸವಣ್ಣನವರು, ಅಮ್ಯ ಈಗ ಒ೦ದು ಎ೦ಟುನೂರು ವರ್ಷದ ಹಿಂದೆ 
ನಮ್ಮ ಕನ್ನಡ ದೇಶದಲ್ಲಿ ಇದ್ದವರು. ನಾವು ಈಗ ಧಾರವಾಡದ ಸೀಮೆ 
ಎನ್ನುವುದಿಲ್ಲವೇ--ಆ ಕಡೆ ಇಂಗಳೇಶ್ವರ ಬಾಗೇವಾಡಿ ಎ೦ಬ ಅಲ್ಲಿ ಅವರು ಹುಟ್ಟಿದ್ದು 
ಅವರಿಗೆ ಚಿಕ್ಕವರಾಗಿರೋವಾಗಿನಿಂದಲೂ 'ಈಶ್ವರ ಎ೦ಬ ದೇವರು ಇದ್ದಾನೆ, ನಾವೆಲ್ಲಾ 
ಆತನಲ್ಲಿ ಭಕ್ತಿಯಿ೦ದ ನಡೆದುಕೊಳ್ಳಬೇಕು' ಎನ್ನುವ ದೊಡ್ಡ ಬುದ್ದಿ ಇತ್ತಂತೆ. ಅವರಿಗೆ 
ಉಪನಯನ ಆಗುವ ವಯಸ್ಸಿನಲ್ಲಿಯೇ ಅವರು ಮನೆಬಿಟ್ಟು ಹೋಗಿ, ಕೃಷ್ಣಾನದೀ 
ದಂಡೆಯಲ್ಲಿ ಕಪ್ಪಡಿ ಎಂದು ಸಂಗಮ, ಅಲ್ಲಿ ಇದ್ದ ಸ೦ಗಮೇಶ್ವರನ ಸೇವೆ 
ಮಾಡಿಕೊಂಡೇ ಬೆಳೆದರಂತೆ. ಸಂಗಮಕ್ಕೆ ಬರುತ್ತಿದ್ದ ಶಿವಭಕ್ತರೆಲ್ಲ ಅವರ ಭಕ್ತಿಯನ್ನು 
ತು೦ಬ ಮೆಚ್ಚಿಕೊಳ್ಳುತ್ತಿದ್ದರಂತೆ. ಆವಾಗ ನಮ್ಮಕರ್ಣಾಟಕದ ಉತ್ತರದ ಕೊನೆಗೆ ಕಲ್ಯಾಣ 


೪೨'ಬ 


ಎಂದು ಒಂದು ಪಟ್ಟಣ, ಬಿಜ್ಜಳ ಎಂದು ಅದರ ರಾಜ. ಆ ರಾಜನ ಮಂತ್ರಿ 
ಬಸವಣ್ಣನವರಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟು ಅಳಿಯನನ್ನು ಕಲ್ಯಾಣಕ್ಕೇ 
ಕರೆಸಿಕೊ೦ಡ. ಅಲ್ಲಿ ಬಸವಣ್ಣನವರು ಜೀವನೋಪಾಯಕ್ಕಾಗಿ ಮೊದಲು ಕರಣಿಕರಾಗಿ 
ಕೆಲಸಕ್ಕೆ ಸೇರಿಕೊಂಡರು. ಅನ೦ತರ ಅವರ ಕುಶಾಗ್ರಬುದ್ದಿಯಿ೦ದ ಒಂದು ಸಲ 
ಬಿಜ್ಜಳನಿಗೆ ಅಪಾರವಾದ ನಿಧಿ ಸಿಕ್ಕಿತು. ಅಂದಿನಿಂದ ಅವರು ಕಲ್ಯಾಣದಲ್ಲಿ ಬಿಜ್ಜಳನ 
ಆಸ್ಥಾನದಲ್ಲಿ ಭಂಡಾರಿಯಾದರು, ಅಲ್ಲಿಗೆ ದಂಡನಾಯಕನಾದರು. ಹೀಗೆ ಲೌಕಿಕವಾಗಿ 
ಎಷ್ಟೇ ಮೇಲುಮೇಲಕ್ಕೆ ಏರುತ್ತಿದ್ದರೂ, ಬಸವಣ್ಣನವರು ಶಿವನನ್ನು ಮರೆಯಲಿಲ್ಲ 
ಶಿವಭಕ್ತಿಯನ್ನು ಮರೆಯಲಿಲ್ಲ ಲೋಕಕ್ಕೆಲ್ಲ ಶಿವಭಕ್ತಿಯನ್ನು ಬೋಧಿಸಿದರು. ಯಾರು 
ಯಾರು ಶಿವಭಕ್ತರಾದವರೋ ಅವರನ್ನೆಲ್ಲ ಸಾಕ್ಷಾತ್‌ ಶಿವನೆಂದೇ ಭಾವಿಸಿ, 
ಬಸವಣ್ಣನವರು ಆ ಜ೦ಗಮರಿಗೆಲ್ಲ ಪೂಜೆಮಾಡಿ, ಅವರಿಗೆಲ್ಲಾ ಆರಾಧನೆ 
ಮಾಡುತ್ತಿದ್ದರು. ಬರುತ್ತಬರುತ್ತ ಕಲ್ಯಾಣ ಶಿವಭಕ್ತರಿಗೆಲ್ಲ ದೊಡ್ಡ ಪುಣ್ಯಕ್ಷೇತ್ರವಾಯಿತು. 
ಬಸವಣ್ಣನವರನ್ನು ಕಂಡರೆ ಗೌರವ, ಪೂಜ್ಯಬುದ್ಧಿ ವಿಶ್ವಾಸ ಎಲ್ಲ ಕಡೆಯೂ ಹೆಚ್ಚುತ್ತ 
ಬಂತು. ಆದರೆ ಅವರ ಅಭಿವೃದ್ಧಿ ಯನ್ನು ಕ೦ಡು ಸಹಿಸಲಾರದ ಕೆಲವರೂ ಅಲ್ಲಿ 
ಇದ್ದರು. ಅವರಿಗೆ ಬಸವಣ್ಣನವರ ಮೇಲೆ ಹೊಟ್ಟಿಕಿಚ್ಚು ಹೆಚ್ಚಾಯಿತು. 'ಬಸವಣ್ಣನವರು 
ಬಿಜ್ಜಳನ ಭಂಡಾರವನ್ನು ಸೂರೆಮಾಡುತ್ತಿದ್ದಾರೆ, ಅದನ್ನು ಜಂಗಮರಿಗೆ ಹ೦ಚುತ್ತಿದ್ದಾರೆ, 
ಜಂಗಮರ ಗುಪ್ತಸ್ಯೆನ್ಯವನ್ನು ಕಟ್ಟುತ್ತಿದ್ದಾರೆ' ಎ೦ದೆಲ್ಲಾ ಅರಸನ ಹತ್ತಿರ ಚಾಡಿ ಹೇಳಿದರು. 
ಅರಸನೂ ಬುದ್ದಿ ಯಿಲ್ಲದೆ ಅವರ ಮಾತಿಗೆ ಕಿವಿಕೊಟ್ಟು ಬಸವಣ್ಣನವರಿಗೆ ಕಿರುಕುಳ 
ಕೊಡತೊಡಗಿದ. ಬಸವಣ್ಣನವರು ನೋಡುವವರೆಗೂ ನೋಡಿದರು: ಒಂದು ಕಡೆ 
ಒಡೆಯನಾದ ಬಿಜ್ಜಳ ಮೂರುಮೂರು ದಿವಸಕ್ಕೂ ಆಗದವರ ಮಾತು ಕೇಳಿಕೊಂಡು 
ತನ್ನನ್ನು ಹ೦ಗಿಸುವನು, ನಿ೦ದಿಸುವನು, ಹೀಯಾಳಿಸುವನು; ಇನ್ನೊಂದು ಕಡೆ 
ಜ೦ಗಮರಲ್ಲಿಯೇ ಕೆಲವರು, ಶಿವಭಕ್ತಿ ಸಾಕಷ್ಟು ಇಲ್ಲದಿದ್ದವರು ತಮಗೆ ಮನಸ್ಸು 
ಬಂದಂತೆ ಮಾತನಾಡುವುದೂ ಕೆಲಸಮಾಡುವುದೂ ಮಿತಿಮೀರಿ, ಬಸವಣ್ಣನವರಿಗೆ 
ಮನಸ್ಸು ತುಂಬ ನೊಂದಿತು. ಕಟ್ಟಕಡೆಗೆ ಈ ಎರಡೂ ಕಡೆಯ ಅನ್ಯಾಯಗಳಿಗೂ 


ಅಧರ್ಮಗಳಿಗೂ ಬೇಸತ್ತು ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ಪುನಃ ಕಪ್ಪಡಿಗೆ 
ಹಿಂದಿರುಗಿದರು. ಅಲ್ಲಿ ಸ೦ಗಮೇಶ್ವರನ ಸೇವೆಯನ್ನು ಮಾಡುತ್ತ ಇದ್ದು ಅಲ್ಲಿಯೇ 
ಶಿವೈಕ್ಯರಾದರು.” 


ಶಿವು ಮೊದಲುಮೊದಲು ತುತ್ತುತುತ್ತಿಗೆ ಒಂದೊಂದು ಮಾತನಾಡುತ್ತಿದ್ದವನು, 
ಬರುತ್ತಬರುತ್ತ ಕಲಸಿದ ಅನ್ನದ ಮೇಲೆ ಕೈ ಹಾಗೇ ಇಟ್ಟು ಒಂದೇ ಉಸಿರಿಗೆ 
ಮಾತನಾಡುತ್ತ ಕತೆಯನ್ನು ಮುಗಿಸಿದ್ದ 


“ಕೈಯೆಲ್ಲ ಒಣಗಿಹೋಯಿತಲ್ಲೊ ಶಿವು. ಮೊದಲು ಊಟ ಮಾಡಿ ಮುಗಿಸು, 
ಬಡಿಸಿದ್ದು ಆರಿಹೋಗುತ್ತಾ ಇದೆ. ಕೈ ತೊಳೆದುಕೊ೦ಡಾದ ಮೇಲೆ ಮುಂದಿನ ಮಾತು.” 
ಎ೦ದರು, ಶಿವೂತಾಯಿ. 


ಶಿವು ಮಾತಾಡದೆ ಊಟ ಮಾಡುತ್ತಿದ್ದ ಪುನಃ ಎಲ್ಲಿ ಮಾತನಾಡತೊಡಗಿ 
ಊಟಿ ನಿಲ್ಲಿಸಿಬಿಡದುವನೋ ಎಂದು ಅವನ ತಾಯಿ ತಾವೇ ಮಾತನಾಡತೊಡಗಿದರು: 
“ಎಷ್ಟು ಮುದ್ದಾಗಿ ಕತೆ ಹೇಳುತ್ತೀಯೆ, ಶಿವು! ಇವತ್ತು ಸಂಜೆ ಇಷ್ಟು ಹೊತ್ತೂ ಕೇಳಿದ್ದನ್ನು 
ಅದೆಷ್ಟು ಸೊಗಸಾಗಿ, ಸಂಗ್ರಹವಾಗಿ, ಸ್ಟಾರಸ್ಯವಾಗಿ, ಸರಸರಾ ಎಂದು, ಹೇಳುತ್ತೀಯೊ! 
ಅದಕ್ಕೇನೆ ಆವೊತ್ತು ನಿಮ್ಮ ಮೇಷ್ಟರು ಯಾರೋ ಬಂದಿದ್ದವರು, ನಿಮ್ಮತ೦ದೆಯ ಹತ್ತಿರ 
`ನಿಮ್ಮ ಶಿವು ಹಾಗೆ! ನಿಮ್ಮ ಶಿವು ಹೀಗೆ!' ಎ೦ದು ಏನೇನೋ ಹೊಗಳುತ್ತಾ ಇದ್ದರು! 
ದೇವರು ಹೀಗೇ ನಿನಗೆ ಪೂರ್ಣಾಯುಸ್ಸು ಕೊಟ್ಟು ಬೆಳಸಲಿ ಎಂದು ಅಷ್ಟೇಪ್ಪ ನನ್ನ 
ಹರಕೆ, ದೇವರಲ್ಲಿ” ಎಂದರು. 


“ಅಮ್ಮಾ! ಜನರನ್ನು ಹೀಗೆಲ್ಲ ಅವರೆದುರಿಗೆ ಹೊಗಳಬಾರದು ಎಂದು 
ಬಸವಣ್ಣನವರು ಹೇಳಿದ್ದಾರಮ್ಯ ತಮ್ಮನ್ನು ಜನ ಹೊಗಳುವುದನ್ನ ಕೇಳಿದಹಾಗೆಲ್ಪ 
ಕೇಳಿದವರಿಗೆ ತಲೆ ತಿರುಗಿ ಹೋಗುತ್ತಂತೆ ಅಹಂಕಾರ ಅತಿಯಾಗುತ್ತಂತೆ. 
ಬಸವಣ್ಣನವರು ಒಂದು ಕಡೆ ಹೇಳಿದ್ದಾರೆ, ಅದರ ಅರ್ಥ ಹೀಗೆ: 'ನನ್ನವರು ನನ್ನನ್ನು 


ಹೊನ್ನಶೂಲಕ್ಕೆ ಹಾಕಿದರು, ನನ್ನನ್ನುಹೊಗಳಿ ಹೊಗಳಿ. ಈ ಹೊಗಳಿಕೆಯ ಮನ್ನಣೆಯೇ 
ನನ್ನ ಪಾಲಿಗೆ ಮಸೆದ ಅಲಗಾಗಿದೆ. ದೇವರೇ! ನಿನಗೆ ನಿಜವಾಗಿಯೂ ನನ್ನ ಮೇಲೆ 
ಕರುಣೆಯಿರುವುದಾದರೆ, ಈ ಹೊಗಳಿಕೆಗೆ ನೀನು ಅಡ್ಡಬಾರಾ, ಧರ್ಮೀ!' ಎಂದು 
ಬಸವಣ್ಣನವರು ದೇವರಿಗೆ ಮೊರೆಯಿಟ್ಟಿದ್ದಾರೆ.” 


“ಬಸವಣ್ಣನವರ ಅಂಥವರು ಹಾಗೆ ಹೇಳುವುದೇನೋ ಸರಿಯೆ, ಶಿವು. 
ಆದರೆ ಸಾಮಾನ್ಯ ಜನಕ್ಕೆ ಒಂದೊಂದು ಸಲ ಒಳ್ಳೇ ಮಾತು ಹೇಳಿದರೆ, ಅದೇನೂ 
ತಪ್ಪಾಗುವುದಿಲ್ಲ. ಪ್ರೋತ್ಸಾಹ ಕೊಡದೆ ಹೋದರೆ, ಚಿಕ್ಕವರಿಗೆ ಉತ್ಸಾಹ ಬರುವುದು 
ಹೇಗೊ? ಅದರಲ್ಲೂ ಮೇಷ್ಟರು ಶಿಷ್ಯನ ವಿಷಯ ಒಂದು ಮಾತು ಆಡಿದರೆ, ತಾಯಿ 
ಮಗನ ವಿಷಯ ಒಂದು ಮಾತು ಆಡಿದರೆ, ಅದರಲ್ಲಿಏನಪ್ಪದೋಷ?” 


“ಛೆ ಛೆ, ಬಿಡತು ಎನ್ನಮ್ಮ ದೋಷ ಎಂದು ಯಾರು ಹೇಳಿದರು? ನೀನು 
ಹೊಗಳಿಕೆ ಎಂದೆಯಲ್ವಾ ಅದರಿಂದ ನನಗೆ ಬಸವಣ್ಣನವರ ಮಾತು ಜ್ಞಾಪಕ ಬಂತು 
ಹೇಳಿದೆ, ಅಷ್ಟೆ.” 


“ಅದೇನೋ. ಸರಿಯೆ, ಹಾಗೇ ಇರಬೇಕು ಬಸವಣ್ಣನವರು ಎಂದ ಹಾಗೆ, 
ಅಹಂಕಾರ ಇಲ್ಲದೆ, ಅದು ಕೆಲವರಿಗೆ ಹುಟ್ಟುವಾಗಿ೦ದಲೂ ಹಾಗೇ ಬಂದಿರುತ್ತೆ” 


“ಅದೇಮ್ಯ ಇಲ್ಲಿ ಸ್ಥಾರಸ್ಯ! ಬಸವಣ್ಣನವರಿಗೆ ಅವರು ಬಹಳ ಪ್ರಖ್ಯಾತಿಗೆ 
ಬ೦ದು, 'ಇವರ ಸಮಾನ ಇನ್ನಿಲ್ಲ' ಎನ್ನಿಸಿಕೊ೦ಡಾಗ ಕೂಡ, ಅವರೊಳಗೆ ಒ೦ದು 
ಚಿಟಕಿ ಅಹಂಕಾರ ಸೇರಿಕೊಂಡಿತ್ತಂತೆ. ಕಡೆಗೆ ಅದು ಕೂಡ, ಅವರ ಗುರುಗಳ 
ಅನುಗ್ರಹದಿ೦ದ ಕರಗಿಕಾಣದ ಹಾಗೆ ಕೊಚ್ಚಿಹೋಯಿತಂತೆ. ಅದನ್ನು ಈ ದಿನ ಸ೦ಜೆ 
ಉಪನ್ಯಾಸದಲ್ಲಿ ಬಹು ಸೊಗಸಾಗಿ ಹೇಳಿದರು. ಕೇಳುತ್ತೀಯಾ, ಅಮ್ಯ ಆ ಕಥೇನ? 
ಬಸನಣ್ಣನವರ ಅಹಂಕಾರದ ಕೊನೇಕಣ ಕತ್ತರಿಸಿಹೋದ ಕತೇನ?” 


“ನೀನು ಮೊದಲು ಕೈ ತೊಳೆದುಕೊ, ಹೋಗಿ. ಅಷ್ಟರಲ್ಲಿ ನಾನೂ ಎಲೆ 
ಹಾಕಿಕೊಂಡು ಬಡಿಸಿಕೊಳ್ಳುತೇನೆ. ನಿಮ್ಮ ತಂದೆ ಇವತ್ತು ಸರ್ಕೀಟಿಗೆ ಹೋಗಿದ್ದಾರೆ. 
ಅಲ್ಲೇ ಊಟ ಮುಗಿಸಿಕೊಂಡು, ರಾತ್ರೆ ಹನ್ನೆರಡು ಗಂಟೆ ಹೊತ್ತಿಗೆ ಕಾರಿನಲ್ಲಿ 
ಬರುತ್ತಾರಂತೆ. ಹೇಗೂ ಅವರು ಬರುವವರೆಗೂ ನನಗೆ ನಿದ್ರೆ ಬರುವುದಿಲ್ಲ 
ಅಲ್ಲಿಯವರೆಗೂ ನೀನು ಏನೇನು ಹೇಳಿದರೂ ನಾನು ಕೇಳುವುದಕ್ಕೆ ಸಿದ್ಧ” 


೦ 


“ಶ್ರಿವು ಕೈ ತೊಳೆದು ಒರಸಿಕೊ೦ಡು ಬಂದ. ತಾಯಿ ಬಡಿಸಿಕೊಂಡು 
ಕಲಸುತಿದರು. ಅವರ ಊಟ ಸಾಗುತ್ತಿರುವಾಗ ಶಿವು ತನ್ನ ಕತೆಯನ್ನು ತಾನು ಸಾಗಿಸಿದ: 


ಬಸವಣ್ಣನವರು ಉತ್ತರದ ಕಲ್ಯಾಣದಲ್ಲಿ ಶಿವಭಕ್ತಿಯನ್ನು ಬೆಳೆಸುತ್ತಾ 
ಬೋಧಿಸುತ್ತಾ ಇದ್ದರು ಎ೦ದು ಹೇಳಲಿಲ್ಲವೆ-ಅದೇ ವೇಳೆಯಲ್ಲಿ ಈ ಕಡೆ ಕರ್ಣಾಟಕದ 
ದಕ್ಷಿಣದಲ್ಲಿ ಅಲ್ಲಮ ಎಂಬ ಇನ್ನೊಬ್ಬರು ಮಹಾ ಶಿವಜ್ಞಾನಿಗಳು, ಇದ್ದರು. ನಮ್ಮ 
ಶಿವಮೊಗ್ಗ ಜಿಲ್ಲೆಯಲ್ಲಿ ಷಿಕಾರಿಪುರ ತಾಲ್ಲೂಕು ಇದೆಯಲ್ಪ ಅನ್ನಿಗೆ ಸೇರಿದ ಬಳ್ಳಿಗಾವೆ 
ಎ೦ಬ ಸ್ಥಳದವರು ಇವರು. ಇವರ ತಂದೆಯ ಹೆಸರು- ನಿರಹಂಕಾರ; ತಾಯಿಯ 
ಹೆಸರು ಸುಜ್ಞಾನಿ. ಈ ತಾಯಿತಂದೆಗೆ ಲೋಕದಲ್ಲಿ ಬೇಕಾದ ಸಂಪತ್ತು 
ಯಥೇಷ್ಟವಾಗಿದ್ದರೂ, ತಮಗೆ ಮಕ್ಕಳಿಲ್ಲವೆಂಬ ಕೊರತೆ ಇವರನ್ನು ತಿನ್ನುತ್ತಿತ್ತು. 
ಮಕ್ಕಳಿಲ್ಲದವರ ಮನೆ ವ್ಯರ್ಥ ಎಂದು ಆ ದಂಪತಿಗಳು ಒಂದು ಸಲ 'ಪುತ್ರನನ್ನು 
ಕರುಜಿಸು' ಎಂಬುದಾಗಿ ಶಿವನನ್ನುಕುರಿತು ಧ್ಯಾನಮಾಡಿದರು. 


ಶಿವನು ಅವರ ಧ್ಯಾನಕ್ಕೆ ಮೆಚ್ಚಿದನು. ಒ೦ಬತ್ತು ತಿ೦ಗಳು ಆದಮೇಲೆ ಅವರಿಗೆ 
ಒಂದು ಗಂಡುಮಗು ಆಯಿತು. ಕೋಟಿ ಸೂರ್ಯರ ಪ್ರಕಾಶದಂತೆ ಆ ಮಗು 
ವರ್ಚಸ್ಟಿಯಾಗಿತ್ತು. ಸೂರ್ಯನ ಹಾಗಿದ್ದರೂ ಸೂರ್ಯನಂತೆ ಸುಡುತ್ತಿರಲಿಲ್ವ ಚಂದ್ರನ 
ಹಾಗಿದ್ದರೂ ಚ೦ದ್ರನಂತೆ ಕೊರೆಯುತ್ತಿರಲಿಲ್ಲ ಬೆಂಕಿಯ ಹಾಗಿದ್ದರೂ ಬೆಂಕಿಯಂತೆ 
ಉರಿಸುತ್ತಿರಲಿಲ್ಲ ಆ ಮಗುವನ್ನು ನೋಡಿದರೆ, ಸಾಕ್ಷಾತ್‌ ಶಿವನೇ ಶಿಶುರೂಪಿನಲ್ಲಿ 


ಬ೦ದಹಾಗಿತ್ತು. ನೋಡಿದರೆ, ರೂಪ ಕಣ್ಣುತು೦ಬ ಇರುವುದು; ಆದರೆ, ಎತ್ತಿಕೊ೦ಡಾಗ 
ಕೈತುಂಬ ಇದ್ದಂತೆ ಕಂಡರೂ ಕೈಗೆ ಸ್ಪರ್ಶವಾಗುತ್ತಿರಲಿಲ್ಪ ಕೈಗೆ ಭಾರ ತಿಳಿಯುತ್ತಿರಲಿಲ್ಲ. 


ಇಂತಹ ಅದ್ಭುತನಾದ ಬಾಲಕನು ಇನ್ನೂ ಚಿಕ್ಕವನಾಗಿರುವಾಗಲೇ 
ಸದ್ವಿದ್ಯೆಯನ್ನೆಲ್ಲ ಕಲಿತು, ಸದಾಚಾರವನ್ನೆಲ್ಲ ನಡೆದು, ಇತರರನ್ನೆಲ್ಲ ಅಲ್ಲ ಎನ್ನಿಸಿದ ಆ 
ಕಾರಣದಿಂದ 'ಅಲ್ಲಮಪ್ರಭು' ಎಂದು ಹೆಸರು ಪಡೆದನು. ಸ್ವಲ್ಪ ಕಾಲದಲ್ಲಿಯೇ ಆ 
ಬಾಲಭಾವವನ್ನು ಬದಿಗಿರಿಸಿ, ಮನೆಯನ್ನು ಬಿಟ್ಟು ತೆರಳಲು ಸಿದ್ಧನಾದನು. ತನ್ನ 
ತಾಯಿತಂದೆಗೆ ಹೇಳಿದನು; “ಮಗುವಾಗಬೇಕೆಂದು ನೀವು ಧ್ಯಾನಮಾಡಿದಿರಿ. ನಿಮ್ಮ 
ಧ್ಯಾನಕ್ಕೆ ಪ್ರೀತನಾಗಿ, ನಾನೂ ನಿಮಗೆ ಮಗುವಾಗಿ, ಇದುವರೆಗೆ ಇದ್ದೆ ಇನ್ನು ಈ ಬಾಲ್ಯ 
ನನಗೆ ಸಾಕು. ಇನ್ನು ನನಗೆ ಸಹಜವಾದ ಲೀಲೆಗೆ ನಾನು ಹೋಗಿ, ನನ್ನನಿತ್ಯ ಸುಖವನ್ನು 
ನಾನು ಅನುಭವಿಸುತ್ತೇನೆ.” ಮಗು ಹೀಗೆ ಹೇಳಿ ಹೊರಡುವಾಗ ಆ ತಾಯಿತಂದೆ 
ಎ೦ದರು: “ಪರದೈವವಾದ ನೀನು ಪ್ರತ್ಯಕ್ಷವಾಗಿ ನಮ್ಮಮಗನಾದುದರಿ೦ದ ನಾವು ನಿನ್ನ 
ಸೇವೆಮಾಡುವ ಪುಣ್ಯಲಭಿಸಿತು. ಆದರೆ ಈಗ ನೀನು ನಮ್ಮನ್ನು ಅಗಲಿ ಹೋದರೆ, ನಮ್ಮ 
ಗತಿಯೇನೆ೦ದು ನಮಗೆ ಚಿಂತೆ.” 


ಆದಕ್ಕೆ ಅಲ್ಲಮಪ್ರಭು ಅವರಿಗೆ ಹೀಗೆಂದರು: “ನಿರಹಂಕಾರ ಸುಜ್ಞಾನಿ 
ಇವರುಗಳ ಸಂಗವನ್ನು ಬಿಟ್ಟು ಪ್ರಭುವಾದರೂ ಹೇಗೆ ಇರಬಲ್ಲನು? ನಾನು ಇಲ್ಲಿನಿಲ್ಲದೆ 
ಹೊರಟುಹೋದರೂ, ನೀವು ಎಲ್ಲೆಲ್ಲಿ ಇರುವಿರೋ ಅಲ್ಲೆಲ್ಲನಾನು ಇದ್ದೇ ಇರುತ್ತೇನೆ. ಈ 
ಮಾತು ನಿಜವೆಂದು ತಿಳಿಯಬೇಕಾದರೆ ನಿಗಮಗಳನ್ನು ನೋಡಿರಿ, ಶಾಸ್ತ್ರಗಳನ್ನು 
ವಿಚಾರಿಸಿರಿ, ಅನುಭಾವಿಗಳ ಮಾತನ್ನುಕೇಳಿರಿ. ನಾನು ನಿಮ್ಮನ್ನುಅಗಲಿದರೂ ಅಗಲದೆ 
ಒ೦ದಿಗೇ ಇರತಕ್ಕವನು.” 


ಹೀಗೆ ಅಲ್ಲಮಪ್ರಭು ಮೊತ್ತಮೊದಲು ತನ್ನ ತಾಯಿತಂದೆಯರಿಗೆ ಶಿವಜ್ಞಾನದ 
ಗುಟ್ಟನ್ನು ತಿಳಿಸಿಕೊಟ್ಟು ಅನ೦ತರ ಅದೇ ಗುಟ್ಟಿನ್ನು ಲೋಕದಲ್ಲಿ ಇತರರಿಗೆ 


ತಿಳಿಸಿಕೊಡುವುದಕ್ಕಾಗಿ ತೆರಳಿದನು. ಅದುವರೆಗೆ ಪ್ರಭು ಆಗಿದ್ದವನು ಅಂದಿನಿಂದ 
ಪ್ರಭುದೇವರು ಆದರು. 


ಬಸವಣ್ಣನವರ ಶಿನಭಕ್ತಿಯ ಕತೆ ಪ್ರಭುದೇವರ ಕಿವಿಗೂ ಬ೦ದು ಮುಟ್ಟಿತ್ತು. 
ಬಸವಣ್ಣನವರ ಮನೋಹರವಾದ ನಡತೆಯೆಂಬ ಬಿಸಿಲಿಗೆ ಜನರ ಮನಸ್ಸಿನ 
ಭಕ್ತಿಯೆಂಬ ತಾವರೆಗಳು ಅರಳತೊಡಗಿದುವು, ಎಂಬುದನ್ನು ಕೇಳಿ ಪ್ರಭುವಿಗೆ ತುಂಬ 
ಸಂತೋಷವಾಯಿತು. 'ಕಲಿಕಾಲದಲ್ಲಿ ಇಂಥ ಭಕ್ತಿ ಬೆಳೆಯುವುದು, ಇದು ಹೊಸದು. 
ಇದನ್ನು ಕಣ್ಣಾರೆ ಕಾಣಬೇಕು' ಎಂದು ಪ್ರಭುದೇವರು ಕಲ್ಯಾಣದ ಕಡೆಗೆ ಹೊರಟರು. 


ದಾರಿಯಲ್ಲಿ ಸೊನ್ನಲಾಪುರ ಸಿಕ್ಕಿತು. ಈಗ ನಾವು 'ಷೋಲಾಪುರ್‌' ಅಥವಾ 
`ಸೊಲ್ಲಾಪುರ' ಎನ್ನುತ್ತೇವೆಯಲ್ಲಾ ಅದೇ ಆ ಆಗಿನ ಸೊನ್ನಲಾಪುರ. ಅಲ್ಲಿಯೂ ಒಬ್ಬ 
ದೊಡ್ಡ ಶಿವಭಕ್ತ ಸಿದ್ಧರಾಮುಯ್ಯ ಎ೦ದು ಆತನ ಹೆಸರು. ಅಲ್ಲಿ ಆತ ಒಂದು ಶಿವ 
ದೇವಸ್ಥಾನವನ್ನು ಕಟ್ಟಿಸಿ ಅದರ ಎದುರಿಗೆ ದೊಡ್ಡದೊಂದು ಕೆರೆ ಮಾಡಿಸುತ್ತಿದ್ದ ಆತನ 
ಶಿವಭಕ್ತಿಯಲ್ಲಿ ಸೇರಿಕೊಂಡಿದ್ದ ಕೆಲವು ಕುಂದುಕೊರತೆಗಳನ್ನು ಪ್ರಭು ಕಂಡರು. ಆತನ 
ಮೇಲಿನ ಕರುಣೆಯಿಂದ, ನಗುನಗುತ್ತ ಆ ಕುಂದುಕೊರತೆಗಳನ್ನು ನೀಗಿಸಿ, ಇದ್ದ 
ಸೊಟ್ಟುಗಳನ್ನು ತಿದ್ದಿ ಸಿದ್ಧರಾಮಯ್ಯನನ್ನು ಶುದ್ಧಮಾಡಿದರು. ಅನಂತರ ಆತನ 
ಜೊತೆಯಲ್ಲಿಕಲ್ಯಾಣಕ್ಕೆ ಬ೦ದರು. 


ಕಲ್ಯಾಣಕ್ಕೆ ಬಂದವರು ಅವರಿಬ್ಬರೂ ಬಸವಣ್ಣನವರ ಮಹಾಮಂದಿರದ 
ಚೆಲುವಾದ ಬಾಗಿಲ ಮುಂದೆ ನಿಂತರು. ಅವರನ್ನು ನೋಡಿದವರೆಲ್ಲ “ಇದೇನಿದು! 
ಈಶ್ವರನ ಸಗುಣ ನಿರ್ಗುಣ ಸ್ವರೂಪಗಳೇ ಆಕಾರ ತಾಳಿ ಕಣ್ಣೆದುರಿಗೆ ಬಂದಂತೆ ಇವರು 
ಇರುವರಲ್ಲ!” ಎ೦ದು ಆಶ್ಚರ್ಯಪಟ್ಟರು. 


ಬಸವಣ್ಣನವರ ಮನೆಯಲ್ಲಿ ಎಲೆಯಡಿಕೆಯ ಊಳಿಗದವನು ಒಬ್ಬ ಭಕ್ತ; 
ಆತನ ಹೆಸರು ಹಡಪದ ಅಪ್ಪಣ್ಣ ಆತನು ಪ್ರಭುವನ್ನೂಸಿದ್ದರಾಮಯ್ಯನನ್ನೂಬಾಗಿಲಲ್ಲಿ 


ಕಂಡು, ಬಸವಣ್ಣ ನವರಿಗೆ ಅದನ್ನುತಿಳಿಸಲು ಒಳಗೆ ಓಡಿದನು. “ಅಣ್ಣನವರೆ, ಈಶ್ವರನ 
ದೃಶ್ಯಾದ್ಯಶ್ಯರೂಪಗಳನ್ನು ತಾಳಿಬಂದ ಮಹಾಪುರುಷರು ಇಬ್ಬರು ಮನೆಬಾಗಿಲಿಗೆ 
ಬ೦ದಿದ್ದಾರೆ!' ಎಂದು ಸಡಗರದಿ೦ದ ಬಿನ್ನಹ ಮಾಡಿದನು. 


ಆ ಸಮಯದಲ್ಲಿ ಬಸವಣ್ಣನವರು ತಮ್ಮ ಇಷ್ಟಲಿ೦ಗವನ್ನು ಕರತಳದಲ್ಲಿ 
ಧರಿಸಿಕೊ೦ಡು, ಪೂಜೆ ಮಾಡುತ್ತಿದ್ದರು. ಅಪ್ಪಣ್ಣನು ವರದಿ ಮಾಡಿದ್ದನ್ನು ಕೇಳಿ, “ನಾವು 
ಲಿಂಗಕ್ಕೆ ಮಾಡುವ ಪೂಜೆಯನ್ನು ಅಂಗೀಕರಿಸಿ ಜಂಗಮವೇ ಮನೆಯ ಬಾಗಿಲಿಗೆ 
ಬಂದದ್ದುಬಹಳ ಲೇಸಾಯಿತು, ತುಂಬ ಒಳ್ಳೆಯದಾಯಿತು. ನನ್ನ ಒಡೆಯರನ್ನು ಒಳಗೆ 
ಕರೆದುಕೊಂಡು ಬನ್ನಿ. ತಡವೇಕೆ?” ಎ೦ದು ಹರ್ಷದಿಂದ ನೇಮಿಸಿದರು. 


ಬಸವಣ್ಣನವರು ಭಕ್ತಿಯಿಂದ ಹೇಗೆ ಹೇಳಿ ಕಳಿಹಿದರೋ ಹಾಗೇ ಅಷ್ಟೇ 
ಭಕ್ತಿಯಿಂದ ಅಪ್ಪಣ್ಣನು ಬಂದು, ಪ್ರಭುವಿಗೂ ಸಿದ್ದರಾಮಯ್ಯನಿಗೂ ಕೈಮುಗಿದು, 
ಶರಣಾರ್ಥಿಮಾಡಿ, ಒಳಗೆ ಬಿಜಯಮಾಡಿಸಬೇಕೆಂದು ಬೇಡಿಕೊಂಡನು. 


“ಒಳಗಡೆ ನಮಗೇನು ಅಂತಹ ರಾಜಕಾರ್ಯ? ಅರಸುಗಳ ಮನೆಯಲ್ಲಿ 
ಆಗಬೇಕಾದ ಸಂಚಾರ ನಮಗೆ ಏಕೆ?” ಎ೦ದು ಅಲ್ಲಮಪ್ರಭು ಆಡಲು; ಅಪ್ಪಣ್ಣನು ಆ 
ಮಾತನ್ನುಗ್ರಹಿಸಿ, ಕೂಡಲೆ ಹೋಗಿ ಬಸವಣ್ಣನವರಿಗೆ ತಿಳಿಸಿದನು. 


ಬಸವಣ್ಣನವರು ಆ ಮಾತು ಕೇಳಿ ಕಂಪಿಸಿ ಕರಗಿಹೋದರು. “ಹರಹರಾ! 
ನಾನು ಎ೦ತಹ ಗರ್ವದ ಗಿರಿಯನ್ನು ಏರಿ ಹತ್ತಿ ಕುಳಿತೆ? ದುರುಳತನದಿ೦ದ ನನ್ನ 
ನುಡಿಯಲ್ಲಿ ನನ್ನ ನಡೆಯಲ್ಲಿ ಎ೦ಥ ತಪ್ಪಾಯಿತು? ನನಗೆ ಗುರುವಾದ ಜ೦ಗಮವು 
ಮನೆಬಾಗಿಲಿಗೆ ತಾನಾಗಿಯೇ ಬ೦ದರೂ, ಕರೆದಾಗ ಒಳಕ್ಕೆ ಬಾರದೆ ತಡೆದು 
ನಿ೦ತದ್ದೇಕೆ?” ಎಂದು ಚಿ೦ತೆಗೀಡಾದರು. 


ಆಗ, ಅಲ್ಲಿ ಮಡಿವಾಳ ಮಾಚಯ್ಯ ಎಂಬೊಬ್ಬ ಶಿವಭಕ್ತ; ಆತ ಬಟ್ಟೆಗಳನ್ನು 
ಒಗೆದುಕೊಡುವ ಅಗಸರ ವೃಕ್ತಿಯಿಂದ ಅರ್ಥ ಸ೦ಪಾದನೆಮಾಡಿ, ಆ ಅರ್ಥವನ್ನು 


ಜ೦ಗಮರ ಸೇವೆಗೆ ಸವೆಸುತ್ತಿದ್ದವನು. ಆತ ಹೇಳಿದ: “ಭಕ್ತರ ಮನಸ್ಸಿನ ನೆಲೆಯನ್ನು 
ನೋಡೋಣವೆಂದು ಗುರು ತಾನೇ ಕರುಣೆಯಿ೦ದ ಮನೆಬಾಗಿಲಿಗೆ ಬ೦ದರೆ, ಆತನನ್ನು 
ಸತ್ಕರಿಸುವ ರೀತಿ ತಿಳಿಯದೆ, ಈ ರಾಜಸದ ಅಹಮ್ಮಿನಿಂದ 'ಒಳಗೆ ಬಾ' ಎಂದು 
ಹೇಳಿಕಳಿಸುವುದು ನಿನಗೆ ಉಚಿತವೆ, ಬಸವಣ್ಣ?” 


ಆಗ ಬಸವಣ್ಣನವರು ಎಚ್ಚತ್ತರು. “ಸಮುದ್ರದಲ್ಲಿ ಈಜಾಡುವವನಿಗೆ ಕತ್ತಲೆ 
ಕವಿದುಕೊ೦ಡ ಹಾಗೆ ಆಯಿತು, ನನ್ನ ಸ್ಥಿತಿ. ಮಡಿವಾಳಯ್ಯನ ಮಾತು ತಪ್ಪಲ್ಪ ದಿಟ.” 
ಎ೦ದು ಸಮಸ್ತ ಶಿವಗಣದ ಜೊತೆಯಲ್ಲಿ ಎದ್ದು ಹೊರಟು, ಹೊರಗೆ ಬಂದು, ಅತಿ 
ಭಯಭಕ್ತಿಯಿ೦ದ ತಮ್ಮದೇಹವನ್ನು ಪ್ರಭುವಿನ ಪಾದಗಳಲ್ಲಿ ಈಡಾಡಿದರು. 


“ಪ್ರಭುವೆ! ನಾನು ತಿಳಿಯದ ಹುಚ್ಚ ತಾವು ಎಲ್ಲ ತಿಳಿದವರು. ನಾನು 
ಇತರರನ್ನು ಮೆಚ್ಚಿಸುವವನು, ತಾವು ಯಾರ ಮೆಚ್ಚಿಕೆಯನ್ನೂ ಬಯಸದವರು. ನಾನು 
ಪಶು ತಾವು ಪಶುಪತಿ. ನನ್ನತಪ್ಪನ್ನುತಾವೇ ತಿದ್ದಬೇಕು” ಎ೦ದು ಮತ್ತೆ ಅಡ್ಡಬಿದ್ದು “ನನ್ನ 
ಮದದಿಂದ ನನ್ನ ಬುದ್ಧಿ ಕೆಟ್ಟಿತು. ನನ್ನನ್ನು ಕ್ಷಮಿಸಬೇಕು. ಒಡೆಯರಾದವರು ನನ್ನ 
ಗುಣದಲ್ಲಿನ ಕೊರತೆಗಳನ್ನು ಗಮನಿಸಬಾರದು.” ಎಂದು ಪುನಃಪುನಃ ಶುದ್ಧವಾದ 
ಬುದ್ದಿಯಿಂದ ಭಯಭಕ್ತಿ ಸಹಿತವಾಗಿ, ಬಸವಣ್ಣನವರು ಪ್ರಭುವಿಗೆ ಸಾಷ್ಟಾಂಗ 
ಎರಗಿದರು. 


ಅಲ್ಲಿಯೇ ಇದ್ದವನು ಚೆನ್ನಬಸವಣ್ಣತಾನೂ ಪ್ರಭುವಿನ ಬಳಿ ಬೇಡಿದನು. ಆತ 
ಬಸವಣ್ಣನವರ ಸೋದರಳಿಯ. ಮಹಾ ಶಿವಜ್ಞಾನಿ. “ಪ್ರಭುವೆ! ಮಕ್ಕಳಲ್ಲಿ ಏನಾದರೂ 
ಗುಣದೋಷವಿದ್ಧರೆ ಮೋಹದ ತಾಯತ ಆವರನ್ನು ಕರುಣೆಯಿಂದ 
ರಕ್ಷಿಸುವುದಿಲ್ಲವೇ! ಅದರಂತೆಯೇ ಬಸವರಾಜನಿಗೆ ತಾಯಿಯೂ ತಂದೆಯೂ ಆದ 
ನೀವೇ ಇವನನ್ನು ಕರುಣೆಯಿಂದ ಕಾಪಾಡಿಕೊಡಬೇಕು.” ಎ೦ದು ವಂದಿಸಿದನು. 


ಮಡಿವಾಳ ಮಾಚಯ್ಯ ತಾನೂ ವಿಜ್ಞಾಪನೆ ಮಾಡಿದನು. “ಯುದ್ಧ 
ಭೂಮಿಯಲ್ಲಿ ಶತ್ರುಗಳ ಎದುರಿನಲ್ಲಿ ಮೈಮರೆತು ತಪ್ಪಿದರೆ, ಅದರಿ೦ದ ತು೦ಬಾ 
ಅಪಾಯ, ಆದರೆ ಗರುಡಿಯ ಸಾಧನೆಯಲ್ಲಿ ಕೈಮರೆತು ಆಡಿದರೆ, ಏನೂ ಅಂಥ 
ಕೊರತೆಯೆನಿಸದು. ಆದ್ದರಿ೦ದ, ಗುರುವೆ, ಈ ಬಾಲಾಭ್ಯಾಸದ ಭಕ್ತಿಯ 
ಪರಿಚರ್ಯೆಯಲ್ಲಿಕಾಣುವ ಕು೦ದನ್ನುನೋಡದೆ ಕರುಣಿಸಬೇಕು” ಎ೦ದನು. 


ಪ್ರಭು ಅವರ ಮಾತುಗಳನ್ನೆಲ್ಲ ಕೇಳಿದರು. ನಸುನಗುತ್ತ ಸಿದ್ದರಾಮಯ್ಯನ 
ಕಡೆಗೆ ತಿರುಗಿ “ನೋಡಿದೆಯ, ರಾಮಯ್ಯ? ಭಕ್ತರು ತಾವು ಮಾಡುವುದು ಒಂದು 
ಆಡುವುದು ಬೇರೊ೦ದು. ಜ೦ಗಮ ಒಲಿದು ಬಂದರೆ, ತಾವು ಮಾಡುವುದು 
ಮಾಡಿಬಿಟ್ಟು ಈಗ ಹೊಗಳಿ ಹಾಡಿ ಜೋಡಿಸುವುದನ್ನುನೋಡು!” ಎಂದರು. 


ಅದಕ್ಕೆ ಸಿದ್ದರಾಮಯ್ಯ “ಭಕ್ತರನ್ನು ಸಲಹಬೇಕೆಂದೇ ನೀನು ಹೀಗೆ ಉದ್ದೇಶಿಸಿ 
ಸುಲಭನಾಗಿ ನಡೆತಂದಿರುವಾಗ, ಅವರ ನಡತೆಯಲ್ಲೂಅವರ ಬುದ್ದಿಯಲ್ಲೂ ಕೊರತೆ 
ಕಂಡುಬಂದರೆ, ಅದನ್ನು ಏಕೆ ಎಣಿಸಬೇಕು? ಕರುಣೆಯಿಂದ ಬಂದವನು ಅವರನ್ನು 
ಕರುಣೆಯಿಂದ ಕಾಪಾಡಬೇಕು?” ಎ೦ದು ಸಲುಗೆಯಿಂದ ವಿಜ್ಞಾಪನೆ ಮಾಡಿದನು. 


“ಅಡ್ಡಿಗಳು ಯಾವುದನ್ನೂ ನೋಡದೆ ನೀನಾಗಿಯೇ ಬಿಜಯ ಮಾಡಿದವನು 
ಈಗ ಅಡ್ಡಿಗಳಾದರೂ ಅವನ್ನು ಗಮನಿಸದೆ ಕ್ಷಮಿಸಿ ನಮ್ಮನ್ನು ಸಲಹಿಕೊಳ್ಳಬೇಕು” 
ಎ೦ದು ಚೆನ್ನಬಸವ, ಹಿರಿಯ ಬಸವ, ಇತರ ದೊಡ್ಡ ದೊಡ್ಡ ಶಿವಭಕ್ತರು ಒಬ್ಬೊಬ್ಬರೂ 
ತಾವು ತಾವು ಬೇಡಿಕೊಳ್ಳುತಿದ್ದರು. ಪ್ರಭುದೇವರು ಅದನ್ನೆಲ್ಲ ಕೇಳಿ, “ನಿಮ್ಮ ನಡೆವಳಿ 
ಏನೇ ಆದರೂ ನುಡಿವಳಿಗಳಲ್ಲಿಮಾತ್ರ ಒಬ್ಬೊಬ್ಬರೂ ಅತಿಜಾಣರಾಗಿದ್ದೀರಿ. ಜಗತ್ತಿನಲ್ಲಿ 
ಶಿವಭಕ್ತರೆಂದರೆ ನೀವೀಗ ಶಿವಭಕ್ತರು! ಬಲು ಚೆನ್ನಾಗಿದೆ! ನಡೆಯಿರಿ, ಒಳಕ್ಕೆ 
ಶಿವಲಿಂಗಭಕ್ತಿಯ ಬೆಡಗನ್ನು ನಿಮಗೆ ಏಕಾಂತದಲ್ಲಿ ಮನಸ್ಸಿಗೆ ಅಂಟುವ ಹಾಗೆ 
ಹೇಳುತ್ತೇನೆ” ಎ೦ದು ಅವರೆಲ್ಲರೊಡನೆ ಬಸವರಾಜರ ಮಂದಿರವನ್ನು ಒಳಹೊಕ್ಕರು. 


ಅಲ್ಲಿ ಒಂದು ಕಡೆ ಮಹಾಪ್ರಸಾದದ ಕುಂಡ. ಅದರ ದಡದಲ್ಲಿ 
ಮರುಳಶಂಕರನೆಂಬ ಶಿವಭಕ್ತ ಕುಳಿತಿದ್ದ ಈ ಪ್ರಸಾದದ ರಕ್ಷೆಯಿ೦ದಲೇ ತನಗೆ ಮುಕ್ತಿ 
ಎಂದು ನ೦ಬಿದ್ದವನು ಆತ. ಹಗಲು ರಾತ್ರಿ ಎನ್ನದೆ ಆ ಪ್ರಸಾದವನ್ನು ಸೇವೆಮಾಡುತ್ತಿದ್ದ 
ಆತನನ್ನು ಪ್ರಭು ನೋಡಿದರು. “ಎಲ ಎಲಾ! ಕಲ್ಲಿನ ಮರೆಯಲ್ಲಿ ಚಿನ್ನವೂ ಎಳ್ಳಿನ 
ಮರೆಯಲ್ಲಿಎಣ್ಣೆಯೂ ಭೂಮಿಯ ಮರೆಯಲ್ಲಿಮಹಾನಿಧಿಯೂ ಇರುವ ಹಾಗೆ ಹುಚ್ಚನ 
ವೇಷದಲ್ಲಿ ಈ ಶ೦ಕರದೇವನು ಇಲ್ಲಿದ್ದಾನೆ. ತನ್ನ ಬಳಿಯಲ್ಲೇ, ತನ್ನ ಅ೦ಗಳದಲ್ಲೇ 
ಸಾಕಾರ ಶಂಕರನು ಬಂದು ನೆಲಸಿರುವಾಗ, ಬಸವಣ್ಣನಿಗೆ ಈತನ ಗುರುತೇ 
ಗೊತ್ತಾಗಿಲ್ಲವಲ್ಲ!” ಎಂದು ಪ್ರಭು ಆಶ್ಚರ್ಯಪಟ್ಟರು. “ಸಾಕ್ಷಾತ್‌ ಶ೦ಕರನೇ 
ಪ್ರೇಮದಿ೦ದ ಮರುಳುಶಂಕರನೆಂದು ಹೆಸರಿಟ್ಟುಕೊಂಡು ಬಂದರೆ, ಈ ಲೋಕದವರು 
ಆತನನ್ನು ತಿಳಿಯರು. ಆಡಂಬರದ ಭಕ್ತಿಯನ್ನು ಇವರು ಗುರುತಿಸಬಲ್ಲವರೇ ಹೊರತು, 
ಸಾತ್ತ್ವಿಕವಾದ ಸೌಮ್ಯಭಕ್ತಿಯನ್ನು ಇವರು ತಿಳಿಯಲಾರರು. ನೋಡಿದೆಯ ರಾಮಯ್ಯ?” 
ಎಂದರು, ಪ್ರಭು. “ಈತನೇ ಜ್ಞಾನದ ತಿರುಳು, ಲಿಂಗಾಗಮದ ಹುರುಳು ನಡತೆಯನ್ನು 
ಈತನಿಂದ ನೋಡಿ ಕಲಿಯಬೇಕು, ಸದಾ ಶಾಂತಿಯ ಚಿತ್ತವೃತ್ತಿ ಪರಮಪಾವನವಾದ 
ಮೂರ್ತಿ; ಈತನ ರೀತಿ ಅನುಪಮವಾದದ್ದು ರಾಮಯ್ಯ” ಎಂದು ಪ್ರಭು, ಆತನನ್ನು 
ಬಹುವಾಗಿ ಮೆಚ್ಚಿಕೊಂಡು, ಕರುಣೆಯಿಂದ ಆತನಿಗೆ ಐಕ್ಕಪದವಿಯನ್ನು 
ಅನುಗ್ರಹಿಸಿಕೊಟ್ಟಿ ರು. 


ಅನಂತರ ಪ್ರಭು ಬಸವೇಶ್ವರರೊಡನೆ ಒ೦ದು ಒಳಮನೆಗೆ ಹೋದರು. ಅಲ್ಲಿ 
ರತ್ನಗಳನ್ನು ಮೆಟ್ಟಿದ್ದ ಒಂದು ಸ್ಪರ್ಶಶಿಲೆಯ ಪೀಠದ ಮೇಲೆ ಬಸವಣ್ಣನವರು ತನ್ನ 
ಗುರುವನ್ನು ಬಿಜಯಮಾಡಿಸಿ, ಕೈಮುಗಿದು, ತಲೆಬಾಗಿ ಹೀಗೆ ವಿಜ್ಞಾಪಿಸಿಕೊ೦ಡರು: 
“ಶಿವಭಕ್ತಿ ಎಂಬುದು ಕುರುಡ ಕನ್ನಡಿ ಹಿಡಿದ ಹಾಗೆ, ಹುಚ್ಚ ಕ೦ಡ ಕನಸಿನ ಹಾಗೆ, 
ಮಾತಿಗೆ ಮೀರಿದ್ದಾಗಿದೆ ಇದನ್ನು ನಾವು ತಿಳಿಯುವ ಹಾಗೆ ನೀನು ವಿಸ್ತರಿಸಿ ನಮಗೆ 
ಹೇಳಬೇಕು, ಗುರುವೆ.” 


ಅದಕ್ಕೆ ಪ್ರಭುದೇವರು ಹೇಳಿದರು: “ಬಹಳ ಮೇಲಾದ ಪ್ರಶ್ನೆ ಕೇಳಿದೆ, 
ಬಸವಣ್ಣ ಈ ಲೋಕದಲ್ಲಿ ಶಿವತತ್ತ್ವದ ಸಾರವನ್ನು ಪೂರಣಮಾಡಲಿಕ್ಕಾಗಿ 
ಅವತಾರಮಾಡಿದ ಕಾರಣಪುರುಷ ನೀನು. ಸೂರ್ಯನಿಗೆ ದಾರಿಯನ್ನು ತೋರಿಸಲು 
ದೀವಿಗೆಯನ್ನು ತರಬೇಕೆ? ಅಥವಾ, ಅಗ್ನಿಯ ಹಸಿವಿಗೆ ಅಡಿಗೆಮಾಡಿ ಕೊಡಬೇಕೆ? 
ಅದರಂತೆಯೇ ದೈವಪುರುಷನಾದ ನಿನಗೆ ಬೇರೆಯಾದ ಬೋಧೆಗಳಿ೦ದ ಏನು ತಾನೆ 
ಪ್ರಯೋಜನ, ಬಸವಣ್ಣ!” 


ಬಸವಣ್ಣನವರಿಗೆ ಈ ಮೊದಲೇ ಗರ್ವ ಕೊಂಚ ಕರಗಿತ್ತು. ಗುರುವಿನ 
ಹೊಗಳಿಕೆಯನ್ನು ಕೇಳಿ, ಅವರೆಂದರು: “ಹರಹರಾ! ನಾ ಯಾರು? ನಿಮ್ಮ ಚರಣದ 
ಶರಣರಿಗೆ ಶರಣನಲ್ಲವೆ? ಕಿ೦ಕರರ ಕಿ೦ಕರನಲ್ಲವೆ? ನನಗೆ ಇಷ್ಟು ಗೌರವದ ಭಾರವನ್ನು 
ಹೊರಿಸಿದರೆ, ನಾನು ಹೇಗೆ ಹೊರಲಿ? ಬಿತ್ತಿ ಚೆಳೆಯಾಗುವ ಮೊದಲೇ ಆ ಮೊಳಕೆಯನ್ನು 
ಕಿತ್ತು ನೋಡುವಂತೆ ಎಳೆಯನಾದ ನನ್ನನ್ನು ಏಕೆ ವ್ಯಥಾ ಹೊಗಳುವಿರಿ? ಗುರುವೆ, 
ಮನಸ್ಸುಮಾಡಿ, ನನ್ನ ಮನಸ್ಸಿನ ಮಧ್ಯದ ಕತ್ತಲೆಯನ್ನು ಕಳೆಯುವಂಥ 
ಜ್ಞಾನಸೂರ್ಯನನ್ನುನನಗೆ ಅನುಗ್ರಹಿಸು.” 


ಅದಕ್ಕೆ ಪ್ರಭದೇವರು “ಅಮೃತದ ಅನುಪಮವಾದ ರುಚಿ ಕ೦ಡವರು ಬೇರೆ 
ಒಂದು ರುಚಿಗೆ ಬಯಸುವರೆ, ಬಸವಣ್ಣ? ಆದರೂ ನೀನು ಕೇಳಿದ ಮೇಲೆ ನಾವು 
ಹೇಳದೆ ಇರಬಾರದು. ನಿರಹಂಕಾರಿಯಾದ ನೀನು ಲಿಂಗದ ಮಹಾ ಅನುಭವದ 
ಐಕ್ಯಸುಖವನ್ನು ಅರಿಯದಿದ್ದರೆ ಮತ್ತಾರು ಅರಿವನರು?” ಎಂದು ಹೇಳಿ, 
ಬಸವಣ್ಣನವರಿಗೆ ಇಷ್ಟಲಿ೦ಗವನ್ನು ಕುರಿತು ಹೀಗೆ ಉಪದೇಶಮಾಡಿದರು: 


“ಕೇಳು, ಬಸವಣ್ಣ; ಮನುಷ್ಯನಾಗಿ ಹುಟ್ಟಿದರೂ ತನ್ನಮೈಯನ್ನೂ ಮನಸ್ಸನ್ನೂ 
ಗಟ್ಟಯಾಗಿರಿಸಿಕೊಳ್ಳಬೇಕು. ಬುದ್ದಿಯನ್ನು ಕೆಟ್ಟ ದಾರಿಗೆ ಬಿಡಬಾರದು. ಆದಷ್ಟು ಬೇಗ ಈ 
ಮನುಷ್ಯ ದೇಹದಿ೦ದ ಮುಕ್ತಿ ಪಡೆಯಬೇಕೆಂಬುದನ್ನು ಮರೆಯದೆ ಇರಬೇಕು. ಹಾಲು 
ಕೊಡುವ ಹಸು ಇರುವಾಗಲೇ ಹಬ್ಬ ಮಾಡಿಕೊಂಡು ಸಂತೋಷಪಡಬೇಕು; 


ಗಾಳಿಬೀಸುವ ದಿನದಲ್ಲೇ ಹೊಟ್ಟುಗಳನ್ನುತೂರಿಬಿಡಬೇಕು ; ಅದರಂತೆ, ಕೈಕಾಲು ಕಣ್ಣು 
ಪಟುವಾಗಿರುವಾಗಲೇ ಮೃತ್ಯುವನ್ನು ನಿವಾರಿಸಿ, ಮೇಲುಗತಿಯನ್ನು ಹುಡುಕಬೇಕು. 
ಇದೇ ನಿಜವಾದ ಜಾಣತನ, ಆದ್ಧರಿಂದ ಶಿವಾಗಮದ ದಾರಿಯನ್ನು ತಿಳಿದು 
ಸನ್ಮಾರ್ಗದಲ್ಲಿ ಬುದ್ಧಿಯಿರಿಸಿ, ಗುರುವಿನ ಕರುಣೆಯನ್ನು ಸ೦ಪಾದಿಸಿ, 'ಇದು ನನ್ನ ತನು, 
ಇದು ನನ್ನ ಮನ, ಇದು ನನ್ನ ಧನ' ಎ೦ಬ ಮದ ಮೋಹಗಳನ್ನು ಕೆದರಿ ಕೆಡಿಸಬೇಕು. 
ಇದು ನಿಜವಾದ ಜಾಣತನ. ನಿನ್ನ ತನುವನ್ನು ಇಷ್ಟಗುರುವಿಗೆ ಸಲ್ಲಿಸಬೇಕು, ನಿನ್ನ 
ಮನವನ್ನು ಇಷ್ಟ ಲಿಂಗಕ್ಕೆ ಸಲ್ಲಿಸಬೇಕು, ನಿನ್ನ ಧನವನ್ನು ಇಷ್ಟ ಜಂಗಮಕ್ಕೆ ಸಲ್ಲಿಸಬೇಕು. 
ಇವುಗಳಲ್ಲಿ ಮನಸ್ಸನ್ನು ಇಷ್ಟಲಿಂಗಕ್ಕೆ ಸಲ್ಲಿಸುವುದರಿಂದ ಸರ್ವಸಂಗವನ್ನೂ 
ತ್ಯಾಗಮಾಡುವುದು ಸುಲಭವಾಗುತ್ತದೆ, ಮಾಯೆಯ ನಿವಾರಣೆಯಾಗುತ್ತದೆ, 
ಹೃದಯದೊಳಗಿರುವ ಪ್ರಾಣಲಿಂಗದ ಪರಿಚಯವಾಗುತ್ತದೆ. ಸಚ್ಚಿದಾನ೦ದವನ್ನು 
ಸಾಕ್ಷಾತ್ಕರಿಸಿಕೊಳ್ಳಲು ಸಹಾಯವಾಗುತ್ತದೆ. ಇ೦ತಹ ಶಿವಮಾರ್ಗವನ್ನು ಕುರಿತು 
ಕೇಳಿದರೆ ಸಾಲದು, ಇದನ್ನು ತಿಳಿದರೆ ಮಾತ್ರ ಸಾಲದು, ಇದನ್ನು ಅಭ್ಯಾಸಕ್ಕೆ ತ೦ದೇ 
ತೀರಬೇಕು. ತನ್ನ ಮೈಯ ಮೇಲೂ ಮನಸ್ಸಿನ ಮೇಲೂ ಧನದ ಮೇಲೂ ಆಸೆ 
ಇಂಗದಿದ್ದರೆ, ಅವನು ಏನು ವಿಭೂತಿ ಹಚ್ಚಿಕೊ೦ಡರೂ, ಏನು ಲಿಂಗ ರುದ್ರಾಕ್ಷಿ 
ಧರಿಸಿಕೊ೦ಡರೂ, ಅದೆಲ್ಲ ವ್ಯರ್ಥ.” 


ಬಸವೇಶ್ವರರಿಗೆ ಹಮ್ಮು ಇನ್ನೂ ಪೂರ್ತ ಹೋಗಿರಲಿಲ್ಲ. ಗುರುವಿನ 
ಉಪದೇಶವನ್ನು ಕೇಳಿ, ಮೈಮರೆತು, ಅವರೆ೦ದರು: “ಒ೦ದು ಬರೆ ಚಿನ್ನವನ್ನಾಗಲಿ 
ಒಂದು ಎಳೆ ವಸ್ತವನ್ನಾಗಲಿ ಒಂದು ಕಾಳು ಧಾನ್ಯವನ್ನಾಗಲಿ 'ಇದು ನನ್ನವರಿಗೆ ಇರಲಿ' 
ಎಂದು ಇರಿಸಿಕೊಂಡು, ಬಂದ ಜಂಗಮಕ್ಕೆ ಇಲ್ಲವೆಂದು ಕೈಯಾಡಿಸಿದೆನಾದರೆ, ನಿಮ್ಮ 
ಪಾದಕ್ಕೆ ನಾನು ದೂರ ಆದೇನು!” 


ಪ್ರಭುದೇವರೆಂದರು: “ಚಿನ್ನದ ಬೆಟ್ಟ ಬೆಳ್ಳಿಯ ಬೆಟ್ಟ ಹಾಲಿನ ಕಡಲು, 
ಕಲ್ಪವೃಕ್ಷ ಕಾಮಧೇನು, ಅಸಮಾನವಾದ ಅಷ್ಟಮಹದೈೆಶ್ಚರ್ಯ ಮುಂತಾದ್ದನ್ನೆಲ್ಲಾ 


ಬಲಲ) 


ಉಳ್ಳವನು ಶಿವಲಿ೦ಗ, ಉಳ್ಳ ವರು ಪ್ರಮಥರು. ಮರುಳು ಬಸವಾ, ನಿನಗೆ ಇವೆಲ್ಲ 
ಎಲ್ಲಿಂದ ಬ೦ದಾವು! ನೀನು ಅವರಿಗೆ ಏನುತಾನೆ ಕೊಟ್ಟೀಯೆ!” 


ಬಸವಣ್ಣನವರು ಮತ್ತೆಯೂ ಮೈವೆರೆತು ಹೇಳಿದರು: “ನನ್ನ ಭಾಗದ ದೇವರು 
ಯಾವ ಯಾವ ರೀತಿಯಲ್ಲಿಯಾವ ಯಾವ ಮುಖದಲ್ಲಿಬಂ೦ದು ಬೇಡಿದರೂ ನನ್ನತನು 
ಮನ ಧನಗಳನ್ನು ಅವರು ದಣಿಯುವಂತೆ ನಾನು ಕೊಟ್ಟು ಸಲ್ಲಿಸುವೆನು. ಈ ಮಾತಿಗೆ 
ನಾನು ತಪ್ಪಿದೆನಾದರೆ, ನಿಮ್ಮಶ್ರೀಪಾದಸೇವೆಗೆ ನಾನು ತಪ್ಪಿದವನಾದೇನು!” 


ಅದಕ್ಕೆ ಪ್ರಭು ಹೇಳಿದರು: “ನನ್ನ ತನುವನ್ನು ಕೊಟ್ಟೆ ನನ್ನ ಮನವನ್ನು ಕೊಟ್ಟೆ 
ನನ್ನಧನವನ್ನುಕೊಟ್ಟಿ--ಎ೦ದು ಈ ಕೀಳು ಬಿಂಕವನ್ನುಆಡುವೆಯಲ್ಲಾ ಈ ತನು ಮನ 
ಧನಗಳನ್ನು ನಿನಗೆ ಕೊಟ್ಟವರು ಯಾರು? ಮತ್ತೆ ನೀನು ಎ೦ಬುದು ಯಾರು? ಇದನ್ನು 
ತಿಳಿಯದೆ, ಹೀಗೆ ವ್ಯರ್ಥವಾಗಿ ಮಾತನಾಡುವುದು ನಿನಗೆ ಉಚಿತವೆ, 
ಬಸವದಂಡಾಧೀಶ?” 


ಬಸವಣ್ಣನವರು ತಮ್ಮತಪ್ಪು ತಾವು ತಿಳಿದರು. ಮರು ಮಾತಾಡಲಿಲ್ಲ 


“ಆದ ಕಾರಣದಿಂದ, ಬಸವ, ಅಧಮವಾದ ಹಮ್ಮಿನ ಭ್ರಾಂತಿಯನ್ನು 
ನಾಶಮಾಡಬೇಕು; ಅಹಂಕಾರದ ಲವಲೇಶವೂ ಲೇಪವಿಲ್ಲದ ಭಕ್ತಿಯನ್ನು 
ಬೆಳಸಬೇಕು. ಇದು ಆಗಬೇಕಾದರೆ ನಿನ್ನ ಮುಂದೆ ಕಾಣಿಸುವ ಇಷ್ಟಲಿಂಗವನ್ನು ನೀನು 
ಚಿರಕಾಲವೂ ಕುರಿತು ಚಿಂತಿಸಬೇಕು. ಈ ಇಷ್ಟಲಿಂಗವೇ ನಿನ್ನ ಇಷ್ಟಾರ್ಥಗಳನ್ನು 
ಈಡೇರಿಸುವ ಚಿಂತಾಮಣಿ. ಕೇಳು ಬಸವಣ್ಣ ಮೊದಲು ಅಭ್ಯಾಸ ಮಾಡುವಾಗ 
ಕೈಯಲ್ಲಿ ಕೋಲನ್ನು ಹಿಡಿದು, ಅನಂತರ ರಣರಂಗದಲ್ಲಿ ಮಸೆದ ಕತ್ತಿಯನ್ನು ಹಿಡಿದು 
ಶತ್ರುಗಳನ್ನು ಸೋಲಿಸುವ ಹಾಗೆ ಇಷ್ಟಲಿಂಗವನ್ನು ಚಿರಕಾಲವೂ ಚಿಂತಿಸುವ 
ಅಭ್ಯಾಸವಿಲ್ಲದೆ ಉತ್ತಮ ಗತಿ ಆಗದು. ಹೇಳುವುದಾದರೆ, ಶಿವಭಕ್ತಿ ಎಂಬುದು 
ಸಾಮಾನ್ಯವಲ್ಲ” ಎಂದು ಪ್ರಭು ಈ ಪ್ರಕಾರವಾಗಿ ಇಷ್ಟಲಿಂಗದ ಪ್ರೀತಿಯ 


ಮಾರ್ಗಾಚಾರವನ್ನು ಬಸವಣ್ಣನವರೇ ಮೊದಲಾದ ಸಮಸ್ತ ಭಕ್ತರಿಗೂ ಪ್ರೀತಿಯಿ೦ದ 
ತಿಳಿಸಿದರು. ಅವರೆಲ್ಲ ಅದನ್ನು ಅನುಸರಿಸಿ ನಡೆಯುತ್ತಿದ್ದರು. 


ಹೀಗೆಯೇ ಸ್ವಲ್ಪ ಕಾಲವಾದ ಮೇಲೆ, ಒಂದು ದಿನ ಪ್ರಭುದೇವರು ಮತ್ತೆ 
ಬಸವಣ್ಣನವರನ್ನು ಕುರಿತು ಹೇಳಿದರು: “ಬಸವಣ್ಣ ಲಿ೦ಗದ ಪೂಜೆಗಾಗಿ ಹೂ ಪತ್ರೆ 
ತರುವುದು, ಅಭಿಷೇಕಕ್ಕಾಗಿ ನೀರು ತರುವುದು, ಪ್ರಸಾದಕ್ಕಾಗಿ ಹಣ್ಣುಹ೦ಪಲು 
ತರುವುದು--ಇ೦ಥ ಬಾಹ್ಯಭಕ್ತಿಯವರನ್ನು ಕಂಡರೆ ನನಗೆ ಅಷ್ಟಾಗಿ ಇಷ್ಟವಿಲ್ಲ ಹೂ 
ಪತ್ರೆ ತರುವಾಗ ಗಿಡ ನಡುಗುತ್ತದೆ, ನೀರು ತರುವಾಗ ಮಡು ಕಲಕುತ್ತದೆ, 
ಹಣ್ಣುಹ೦ಪಲನ್ನು ಕಡಿದು ತರುತ್ತಾರೆ; ಹೀಗೆ, ತನ್ನ ದೇಹಕ್ಕೆ ಏನೂ ಗಾಸಿಯಾಗದಂತೆ 
ಇತರರನ್ನು ಕೆಡಿಸುವ ಭಕ್ತಿ ಭಕ್ತಿಯಲ್ಲ ಈ ದೇಹಕ್ಕೆ ಈ ಪ್ರಾಣ 
ಅಂಟಿಕೊಂಡಿದೆಯೆಲ್ಲಾ-ಇದನ್ನು ಉಸಿರೆಂಬ ಗರಗಸದಿಂದ ಬೇರೆ ಮಾಡಿ, ಆ 
ಬೆಸುಗೆಯನ್ನು ಬಿಡಿಸಬೇಕು. ಇದು ಬಹು ಕಷ್ಟ. ಇದರ ಸೂಕ್ಷ್ಮವನ್ನು ತಿಳಿಯಬೇಕಾದರೆ 
ನಮ್ಮಸಿದ್ದರಾಮಯ್ಯನನ್ನು ನೆನೆಯಬೇಕು, ಬಸವಣ್ಣ” 


ಅದಕ್ಕೆ ನಿರಹ೦ಕಾರಿಯಾದ ಸಿದ್ಧರಾಮಯ್ಯಹೇಳಿದರು: “ದೇವ ದೇವ! ಏನು 
ಹೇಳಿದಿರಿ? ನಿಮ್ಮ ಕಿಂಕರರಲ್ಲಿ ನಾನು ಯಾರಿಗೆ ಸಮನಾದೇನು? ನೀವು ಮನ್ನಿಸಿದರೆ, 
ಅತ್ಯಂತ ಅಧಮನಾದವನು ಕೂಡ ಪರಮಪಾವನನಾಗುವನು. ಆದರೂ ಪರಮ 
ಪೂರ್ವಾಚಾರ್ಯನಾದ ಈ ಬಸವೇಶ್ವರನ ಘನ ಗುರುವಾದ ಈ ಚೆನ್ನಬಸವನು, 
ನಿರುಪಮಜ್ಞಾನೈಕನಿಧಿಯಾದ ಪ ಮಡಿವಾಳ ಮಾಚಯ್ಯನು--ಇವರಂಥ ಶ್ರೇಷ್ಠರಾದ 
ಶರಣರ ಸಮೂಹದಲ್ಲಿ ನಾನು ಯಾವ ಗಣನೆಗೆ ಲೆಕ್ಕ?” 


ಪ್ರಭು ಆ ಮಾತು ಮೆಚ್ಚಿದರು. “ನೀನು ಹೇಳಿದ್ದುಸತ್ಯ ಸಿದ್ದರಾಮಯ್ಯ ಭಕ್ತರು 
ಉಪಮಾತೀತರು, ಒಬ್ಬರಿಗೆ ಒಬ್ಬರನ್ನು ಹೋಲಿಸುವುದು ಆಗದು. ಬಸವ, ಮಡಿವಾಳ, 


ಚೆನ್ನಬಸವ ಇವರು ನಾವು ಕಂಡಂತೆ ಲೋಕಖ್ಯಾತರಾದ ಪುರುಷರು ಸತ್ಯ.” ಎಂದು 
ಹೊಗಳುತ್ತಾ “ಬಸವರಾಜ! ನೀನು ಆದಿಪುರುಷ ನೀನು ಅನಾದಿಪುರುಷ ನೀನು 
ಓಂಕಾರಸ್ವರೂಪಿ, ನಿನ್ನ ಮಹಿಮೆಯನ್ನು ವೇದಶಾಸ್ತ್ರಗಳು ಕೂಡ ಸಾಧಿಸಿ ಅರಿಯವು. 
ಆದರೂ, ಕೇಳು: ಭಕ್ತಿಯ ದಾರಿಗೆ ಒ೦ದೇ ಒಂದು ಗುರಿ. ಈ ದೇಹವನ್ನುಲಿಂಗವೆಂದೇ 
ಭಾವಿಸಿಕೊಂಡು ಇದನ್ನು ರಕ್ಷಿಸಿಕೊಳ್ಳುತ್ತ ಮೈಮರೆಯದೆ ಸಮಾಧಿಯನ್ನು 
ಸಾಧಿಸಬೇಕು. ಅನುಶ್ರವಣ ಮನನ ನಿಧಿಧ್ಯಾಸನಗಳಿ೦ದ ತನ್ನ ಮನೋವಾಕ್ಕಾಯ 
ಕರ್ಮಗಳನ್ನು ಒ೦ದು ಹುರಿಯಾಗಿ ಮಾಡಿ, ಎಚ್ಚರವಾಗಿರುವವನಿಗೆ ಅಸಾಧ್ಯವಾದದ್ದು 
ಯಾವುದೂ ಇಲ್ಲ. ಮತ್ತೆಯೂ ಕೇಳು, ಬಸವಣ್ಣ ಗುರು ಲಿಂಗ ಜಂಗಮ ಎಂಬುದು 
ಹೊರಗಿಲ್ವ ಅದು ತನ್ನೊಳಗೆ; ಪಾದೋದಕದ ಅಮೃತ ಎಂಬುದು ಹೊರಗಿಲ್ಲ ಅದು 
ತನ್ನೊಳಗೆ; ಪರಮಪ್ರಸಾದ ಮುಂತಾದುವೆಲ್ಲ ಹೊರಗಿಲ್ಪ ಅವು ತನ್ನೊಳಗೆ. ಇವುಗಳನ್ನು 
ತಮ್ಮೊಳಗೆ ಅರಸಿ ಕಾಣುವುದು ಬಿಟ್ಟು ಹೊರಗೆ ಹುಡುಕಾಡುವವರು ಶಿವತತ್ತ್ವ್ವವನ್ನು 
ಸಾಧಿಸಲಾರರು.” 


ಹೀಗೆಂದು ಬಸವಣ್ಣ ನವರಿಗೆ ಉಪದೇಶಿಸಿ, ಮತ್ತೆ ಉಳಿದ 
ಶಿವಭಕ್ತರನ್ನುದ್ದೇಶಿಸಿ ಪ್ರಭು ಹೇಳಿದರು: “ಇದು ನಿಮ್ಮ ಅನುಭವಕ್ಕೆ ಹೊಂದಿ 
ಬರುವವರೆಗೂ ನಾನು ಹೇಳಿದ್ದನ್ನು ದೃಢವಾಗಿ ಅಂಗೀಕರಿಸಿ ಅಭ್ಯಾಸ ಮಾಡುತ್ತಿರಿ. 
ಇದನ್ನುನೀವು ನಡಸುತ್ತಿರುವಾಗ ನಾನು ಮತ್ತೆ ಬರುತ್ತೇನೆ, ಮುಂದಿನ ಉಪದೇಶವನ್ನು 
ಆಗ ಕೊಡುತ್ತೇನೆ. ಯಾರು ಯಾರು ಭಕ್ತಿಯನ್ನು ಮಾಡಿ ಮುಕ್ತಿಯನ್ನು ಪಡೆಯುವರೋ 
ನೋಡೋಣ. ಅಂತೂ ನಾನು ಹೇಳಿದ್ದನ್ನು ಮರೆಯದಿರಿ. ನಿಶ್ಚಲರಾಗಿ, ದೈರ್ಯದಿಂದ, 
ಉದಾರವಾದ ನಡತೆ ನಡೆದು,  ಕೆಟ್ಟಿದಾರಿಗೆ ಹೋಗದೆ, ನಿರ್ವಹಿಸಿ 
ಮುಂದೆಸಾಗುವವರನ್ನು ನಾನು ಆಗ ಬಂದು ಕಾಣುತ್ತೇನೆ. ಭಕ್ತರೆಲ್ಲರೂ 
ಅಚಲರಾಗಿರಬೇಕು, ನಿತ್ಯರಾಗಿರಬೇಕು, ಮುಕ್ತರಾಗಿರಬೇಕು, ಭಕ್ತಿಯಿಂದಿರಬೇಕು.” 


ಅನ೦ತರ, ಸಿದ್ದರಾಮಯ್ಯನನ್ನೂ ಬಸವರಾಜರನ್ನೂ ತಮ್ಮ ಚಿತ್ತ 
ದಣಿಯುವಂತೆ ಸಂತೋಷದಿಂದ ಹರಸಿ ಪ್ರಭುದೇವರು ಕಲ್ಯಾಣಕ್ಕೆ ಹೊರಟರು. 
ಕಲ್ಯಾಣದ ಶಿವಶರಣರೆಲ್ಲರೂ ಅವರಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ, 
ಭಕ್ತಿಯಿ೦ದ ಅವರನ್ನುಕಳಿಹಿಕೊಟ್ಟಿರು. 


ಇತ್ತ ಬಸವೇಶ್ವರರು ತಮ್ಮ ಶಿವಭಕ್ತಿಯ ಅಭ್ಯಾಸದಲ್ಲಿ ಮುಂದುವರಿಯುತ್ತಾ, 
“ನನ್ನ ಗುರುವಿನ ಪಾದಗಳನ್ನು ನಾನು ಹೇಗೆ ಸೇವೆ ಮಾಡಿ, ಮನಸ್ಸಿನ ಸಮಾಧಿಯನ್ನು 
ಸಂಪಾದಿಸಲಿ? ಆ ಪರಮಪುರುಷನು ಯಾವ ವೇಷದಲ್ಲಿ ಬರುವನೊ? ಆತನ 
ಹುರುಳನ್ನು ನಾನು ತಿಳಿಯುವುದು ಹೇಗೆ?” ಎ೦ದು ಚಿಂತಿಸಿದರು. “ನನ್ನ ದೇವನು 
ಯಾವ ವೇಷದಲ್ಲಿ ಬಂದರೂ ಆತನ ಒಳಗನ್ನು ತಿಳಿಯುವ ಹಾಗೆ ನಾನು ಒಂದು 
ಉಪಾಯಮಾಡಿ, ಕಂಡುಹಿಡಿಯುತ್ತೇನೆ” ಎಂದುಕೊಂಡು ಒಂದು ಗುರುಪೀಠವನ್ನು 
ನಿರ್ಮಾಣಮಾಡಿಸಿದರು. ಅದಕ್ಕೆ 'ಶೂನ್ಯ ಸಿ೦ಹಾಸನ' ಎ೦ದು ಹೆಸರಿಟ್ಟರು. 'ಶೂನ್ಯ' 
ಎನ್ನುವುದು ಪರವಸ್ತುವಿಗೆ ಹೆಸರು. ಆ ಶೂನ್ಯಕ್ಕೆ 'ಸಿ೦ಹಾಸನ'ವೆ೦ದರೆ ಭಕ್ತನ 
ಹೃದಯವೆಂದು ಸಂಕೇತ. ಭಕ್ತನ ಹೃದಯದ ಲಕ್ಷಣಗಳು ಕಣ್ಣಿಗೆ ಕಾಣುವ ಹಾಗೆ 
ಬಣ್ಣಬಣ್ಣದ ರತ್ನಗಳಿ೦ದ ಆ ಪೀಠವನ್ನು ಮಾಡಿಸಿದರು. ಚ೦ದ್ರಕಾ೦ತ ಶಿಲೆಯ ಒ೦ದು 
ಹಪ್ಪಳೆ, ಅದಕ್ಕೆ ಏರಿ ಹೋಗಲು ಮೆಟ್ಟಿಲು, ಸುತ್ತಲೂ ಹೊಂದಿಕೊಂಡು ಏಳು 
ಆವರಣದ ಗೋಡೆ, ಇವು ಒಂದಕ್ಕಿಂತ ಒಂದು ಅಧಿಕತರ ಎನ್ನಿಸುವಂತೆ 
ಚಿನ್ನದಿ೦ದಲೂ ಪಚ್ಚೆ ಮು೦ತಾದ ರತ್ನಗಳಿ೦ದಲೂ ಆ ಪೀಠದ ನಿರ್ಮಾಣವಾಯಿತು. 


ಹೀಗೇ ಹನ್ನೆರಡು ವರುಷ ಕಳೆಯಿತು. ಶೂನ್ಯಪೀಠ ಬರಿದಾಗಿಯೇ 
ಉಳಿಯಿತು. “ನನ್ನ ದೇವರು ಎ೦ದು ಬ೦ದಾನೋ! ನನ್ನ ಕಣ್ಣಿನ ಬರ ಎಂದಿಗೆ 
ಇಂಗೀತೋ! ಅರಸರು ಅರಿಯದ ಬಿಟ್ಟಕೆಲಸದ ಹಾಗಾಯಿತಲ್ಲಾ ನಾನು ಮಾಡುವ 


ಕಾರ್ಯ!” ಎಂದು ಬಸವಣ್ಣನವರು ಚಿಂತಿಸುತ್ತ ಹೊರಗೆ ಏನು ಶಬ್ದವಾದರೂ ಗುರು 
ಬ೦ದರೆಂದೇ ನಿರೀಕ್ಷಿಸುತ್ತ ಹ೦ಬಲಿಸುತ್ತಿದ್ದರು. 


ಈ ಪ್ರಕಾರವಾಗಿ ಶಿವಸಮಾಧಿಯ ಪ್ರೀತಿಯಿ೦ದ ಇರುತ್ತಿರುವಾಗ, ಒ೦ದು 
ದಿನ ಅಲ್ಲಮದೇವರು ತನ್ನ ಬಳಿಗೆ ಬ೦ದು ತನಗೆ ಶಿವತತ್ತ್ವದ ವಿಭೂತಿಯನ್ನು 
ದಯಪಾಲಿಸಿದಂತೆ ಬಸವಣ್ಣನವರು ತಮ್ಮ ಅ೦ತರ್ಮುಖದ ಕನ್ನಡಿಯಲ್ಲಿ ಕಂಡರು. 
ಕೂಡಲೇ “ಯಾವ ವೇಷವನ್ನು ಗುರು ತೊಟ್ಟು ಬರುವನೋ? ಯಾವ ದಾರಿಯಲ್ಲಿ 
ಯಾವ ವೇಳೆಯಲ್ಲಿ ಬರುವನೋ? ತಿಳಿಯುವುದು ಕಷ್ಣ” ಎ೦ದು ಪ್ರಭುದೇವರನ್ನು 
ಸ್ವಾಗತಿಸಲು ತಾವೇ ಎದ್ದುಹೋದರು. ಅವರ ಎಡಬಲಗಳಲ್ಲಿಭಕ್ತರ ಸಮೂಹ, ಹಿಂದೆ 
ರಾಜಕುಮಾರರ ಸ೦ದಣಿ, ಮುಂದೆ ದಾರಿ ಬಿಡಿಸುತ್ತಾ ಹೋಗುವವರ ಗು೦ಪು--ಇವರ 
ಮಧ್ಯೆ ಬಸವಣ್ಣನವರು ನಡೆದರು. 


ಇತ್ತ ಪ್ರಭುವಾದರೋ “ವಂದನೆಗೆ ತಕ್ಕ ವೇಷಗಳನ್ನು ಹೊಂದದೆ ಹುಚ್ಚನ 
ವೇಷವನ್ನು ಧರಿಸಿ ಹೋದರೆ, ನನ್ನ ಇಂಗಿತಗಳ ಅಂತಸ್ಥವನ್ನು ಬಸವಣ್ಣ 
ತಿಳಿಯುವನೋ? ತಿಳಿಯದೆ ಮಂದಮತಿಯಾಗಿರುವನೋ? ನೋಡುತ್ತೇನೆ” ಎಂದು 
ಹುಚ್ಚನ ವೇಷದಿಂದ ಕಲ್ಯಾಣಕ್ಕೆ ಬಂದರು. ಕೆದರಿದ ತಲೆ, ಕೆಂಚು ಕೂದಲು, ನೀಡಿದ 
ದೇಹ, ಜೋತುಬಿದ್ದ ತೋಳು ಮುಚ್ಚದ ರೆಪ್ಪೆ ಬಿಟ್ಟಿ ಕಣ್ಣು ಉದ್ದ ಕಿವಿ, ತಡವರಿಸುವ 
ನಡುಗೆ, ಆಲಸ್ಯದ ಮೈ-ಹೀಗೆ ಪ್ರಭು ಬಂದರು. ನೋಡುವವರನ್ನು ಅಟ್ಟಿಸಿಕೊಂಡು 
ಹೋಗುವರು, ಅವರನ್ನು ಮುಟ್ಟಿ ಹಿಂದಕ್ಕೆ ಓಡಿ ಬರುವರು, ದಾನ ಕೊಡಲು 
ಬಂದವರನ್ನು ಹಂಗಿಸುವರು, ಬೀಳುವರು, ಏಳುವರು, ಹಾಡುವರು, ಹುಚ್ಚುಹುಚ್ಚಾಗಿ 
ಆಡುವರು. ಒಮ್ಮೆ ಮಗುವಿನಂತೆ, ಒಮ್ಮೆ ಗುರುವಿನಂತೆ ಒಮ್ಮೆ ಬುದ್ದಿಯಿಲ್ಲದವನಂತೆ, 
ಒಮ್ಮೆ ಬುದ್ಧಿಶಾಲಿಯಂತೆ ಆಡುವರು. ಒಮ್ಮೆ ಕಣ್ಣಿಗೆ ಕಟ್ಟಿದಂತೆ ಕಾಣುವರು, ಒಮ್ಮೆ 
ಕಾಣದಂತೆ ತಟ್ಟನೆ ಬಯಲಾಗುವರು. ಒಮ್ಮೆ ಇಲ್ಲಿರುವರು, ಒಮ್ಮೆ ಅಲ್ಲಿರುವರು, ಒಮ್ಮೆ 
ಎಲ್ಲೆಲ್ಲೂ ಇರುವರು. ಹಾಡಿದರೆ ಹಾಡುವರು ಕುಣಿದರೆ ಕುಣಿಯುವರು, 


ಕೊಂಡಾಡಿದರೆ ಕೊ೦ಡಾಡುವರು, ನಮಿಸಿದರೆ ನಮಿಸುವರು, ನೋಡಿದರೆ 
ನೋಡುವರು, ಜನ ಹೇಗೆ ಆಡಿದರೆ ತಾವೂ ಹಾಗೇ ಆಡುವರು. 


ಕ೦ಡವರೆಲ್ಲ “ಇದು ಏಕೆ ಇವನು ಹೀಗೆ?” ಎ೦ದು ಬೆರಗಾಗಿ ನೋಡಿದರು. 
ಬಸವಣ್ಣನವರಿಗೆ ಒಬ್ಬರಿಗೆ ಮಾತ್ರ ಆ ಕಪಟ ವೇಷದ ರಹಸ್ಯಕ೦ಡುಹೋಯಿತು. ಕಣ್ಣಿಗೆ 
ಅ೦ಜನ ಹಾಕಿಕೊ೦ಡವರಿಗೆ ನೆಲದ ಮರೆಯಲ್ಲಿರುವ ನಿಕ್ಷೇಪ ಕ೦ಡುಬರುವ ಹಾಗೆ 
ನಿರ್ಮಲವಾದ ಇಂದ್ರಿಯಗಳುಳ್ಳ ಬಸವೇಶ್ವರರಿಗೆ ಹುಚ್ಚನ ವೇಷದೊಳಗಿನ ಗುರು 
ಕಾಣಿಸಿಕೊಂಡರು. ಕೂಡಲೇ ಕಣ್ಣಿನಲ್ಲಿ ಆನ೦ದಾಶ್ರು ಮೈಯಲ್ಲಿ ರೋಮಾಂಚ, 
ಮನದಲ್ಲಿ ಸ೦ತೋಷ ಮಿತಿಮೀರಿ, ಮಾತನಾಡಲಾರದೆ ಬಸವಣ್ಣನವರು ಪ್ರಭುವಿನ 
ಪಾದಗಳಲ್ಲಿ ಸಾಷ್ಟಾ೦ಗವಾಗಿ ಎರಗಿದರು. ಅದನ್ನು ಕಂಡು ಮಹಾಮಹಿಮರಾದ ಎಲ್ಲ 
ಶಿವಭಕ್ತರೂ ತಾವೂ ಬಂದು ಬಂದು ಅಡ್ಡಬಿದ್ದರು. ವನಿತೆಯರು ನಲವಿನಿ೦ದ ಬಂದು 
ಕೈಯ ಉಗುರುಗಳ ಕಾಂತಿಯನ್ನೂ ಕಣ್ಣುಗಳ ಕಾಂತಿಯನ್ನೂ ನಿವಾಳಿಸುತ್ತ 
ಮಂಗಳಾರತಿಯನ್ನುಬೆಳಗಿದರು. 


ಹುಚ್ಚನ ವೇಷದಲ್ಲಿನ ಪ್ರಭುದೇವರು ಭಕ್ತರಿಗೆ ಅಧೀನರಾಗಿ ಬಸವರಾಜರ 
ಮಂದಿರಕ್ಕೆ ಬ೦ದರು. ಅಲ್ಲಿ ತಮಗೆ ಒಪ್ಪಿಸಿದ ಶೂನ್ಯ ಸಿ೦ಹಾಸನನನ್ನು ಏರಿದರು. 
ಬಸವಣ್ಣನವರು ಬಿಚ್ಚಿದ ಕಣ್ಣು ಮುಚ್ಚದೆ, ಎದ್ದ ರೋಮಾ೦ಚ ಇಳಿಯದೆ, ಮೈಯೆಲ್ಲ 
ಕಣ್ಣಾಗಿ, ಕಣ್ಣು ತುಂಬ ಆನಂದದ ಕಣ್ಣೀರು ತುಂಬಿ, ಭಕ್ತಿಯ ಪರವಶತೆಯಿಂದ 
ನಿಂತಿದ್ದರು. 


ಆ ಸಮಯದಲ್ಲಿ ಅಲ್ಲಿಗೆ ಆರೋಗಣೆಗಾಗಿ ಅನೇಕ ರೀತಿಯ ಜಂಗಮರು 
ಬಂದಿದ್ದರು: ಜಡೆ ಬಿಟ್ಟಿ ವರು ಕೆಲವರು, ಬೋಳುತಲೆಯವರು ಕೆಲವರು, ವಿಭೂತಿ 
ಧರಿಸಿದವರು, ಲಿ೦ಗ ಕಟ್ಟಿದವರು ಕಮಂಡಲು ಹಿಡಿದವರು, ಜಪಮಣಿ 
ಎಣಿಸುವವರು, ಕಂಬಳಿ ಕಂಥೆ ಹೊದ್ದವರು. ಹುಚ್ಚನ ವೇಷದವನೊಬ್ಬ ಶೂನ್ಯ 
ಸಿಂಹಾಸನವೇರಿದ್ದನ್ನೂ ಬಸವಣ್ಣನವರು ಅವನಿಗೆ ಮೆಚ್ಚಿ ಮೈಮರೆತದ್ದನ್ನೂ ಅವರು 


ನೋಡಿದರು. ಅದೇನೆಂದು ಅವರಿಗೆ ಅರ್ಥವಾಗಲಿಲ್ಲ. “ಬಸವಣ್ಣನ ರೀತಿ ಇಂದು 
ಏನೋ ಹೊಸದಾಗಿದೆ. ಹಸಿದ ಜ೦ಗಮ ಆರೋಗಣಗೆ ಬ೦ದರೆ, ನಮ್ಮನ್ನು ಮರೆತು 
ಈತ ಈ ಇಂದ್ರಜಾಲಿಗನಿಗೆ ಮರುಳಾಗಿ ಹೋಗಿದ್ದಾನೆ. ಇನ್ನು ಈತನ ಗೊಡವೆ 
ನಮಗೇಕೆ?” ಎಂದು ಅವರೆಲ್ಲ ಅಲ್ಲಿಂದ ಎದ್ದು ಹೊರಟುಹೋದರು. 


ಬಸವಣ್ಣನವರಿಗೆ ಅದು ತಿಳಿಯಿತು. “ಅಯ್ಯೋ, ಉಂಬ ಜಂಗಮ ಬಂದರೆ 
ಅವರಿಗೆ ಉಪಚಾರ ಮಾಡುವುದು ಮರೆತು ಹೀಗೆ ಅಪಚಾರ ಮಾಡಿದೆನಲ್ಲಾ!” ಎಂದು 
ಅವರಿಗೆ ಚಿಂತೆಯಾಯಿತು. 


ಅವರ ಚಿಂತೆಯನ್ನು ಕಂಡು, ತಿಳಿದರೂ ತಿಳಿಯದಂತೆ, ಪ್ರಭು ಕೇಳಿದರು: 
“ನಾವು ಬಡಜ೦ಗಮ ಬಂದರೆ, ನೀನು, ನಮ್ಮನ್ನು ತೃಪ್ತಿ ಪಡಿಸುವುದು ಬಿಟ್ಟು ಏನು 
ಚಿಂತೆ ಮಾಡುತ್ತಿದ್ದೀಯ ಬಸವಣ್ಣ?” 


“ಪ್ರಭುವೆ! ಜ೦ಗಮರೆಲ್ಲ ಎದ್ದುಹೋದರು ಮಾಡಿಸಿದ ಅಡಿಗೆ 
ಹೇರಳವಾಗಿದೆ. ಅದನ್ನು ಇನ್ನು ಆರೋಗಿಸುವನರು ಯಾರು, ಎಂದು ಚಿಂತಿಸುತ್ತಿದ್ದೆ? 
ಎ೦ದರು, ಬಸವಣ್ಣನವರು. 


ಅದಕ್ಕೆ ಪ್ರಭು “ನಿನಗೆ ನಾನು ಉತ್ತರ ಕೊಡಲಾರೆ. ಆದರೆ ಲಕ್ಷದ ಮೇಲೆ 
ತೊಂಬತ್ತಾರು ಸಾವಿರ ಜಂಗಮವು ಸಂತುಷ್ಟಿಪಡುವಂತೆ ತೋರಿಸುತ್ತೇನೆ. ಮೊದಲು 
ನನ್ನಹಸಿವನ್ನು ನಿಲ್ಲಿಸಲು ನಿನಗಾದರೆ, ನೀನು ನಿಲ್ಲಿಸು” ಎ೦ದರು. 


ಒಡನೆ ಬಸವಣ್ಣನವರು ಪನ್ನೀರಿನಿಂದ ಪ್ರಭುವಿನ ಪಾದಗಳನ್ನು ತೊಳೆದರು, 
ತಂಪಾದ ಚಂದನವನ್ನು ಲೇಪಿಸಿದರು, ಮುತ್ತಿನ ಅಕ್ಷತೆಯನ್ನು ತಳಿದರು, ಹೊಸ 
ಹೂವಿನಿಂದ ಪೂಜೆಮಾಡಿದರು, ಪರಿಮಳದ ಧೂಪನನ್ನಿಕ್ಕಿ ರತ್ನದ ದೀಪವನ್ನು ಎತ್ತಿ 
ವಂದಿಸಿದರು. ನವರತ್ನಗಳನ್ನು ಮೆಟ್ಟಿದ ಚಿನ್ನದ ಮಣೆಗಳನ್ನು ಹಾಸಿದರು, ತಟ್ಟೆಗಳನ್ನೂ 
ಪಕ್ಕದ ಬಟ್ಟಿಲುಗಳನ್ನೂ ತಂದಿಟ್ಟರು, ಬಿಸಿಬಿಸಿಯಾಗಿ ಪರಿಪಕ್ಚವಾದ ಷಡ್ರಸದ 


ಊಟವನ್ನು ಪರಮ ಸಡಗರದಿಂದ ತಾವೇ ತಂದು ಬಡಿಸಿದರು. ಹೊನ್ನ ಕೊಪ್ಪರಿಗೆಯ 
ತು೦ಬ ಪಾನ, ಹೊನ್ನ ಕೊಪ್ಪರಿಗೆಯ ತುಂಬ ತುಪ್ಪ ಹೊನ್ನ ಕೊಪ್ಪರಿಗೆಯ ತುಂಬ 
ಪಾಯಸ ಪರಮಾನ್ನ ಹೊನ್ನ ಕೊಪ್ಪರಿಗೆಯ ತುಂಬ ಅನ್ವ--ಎಲ್ಲವನ್ನೂ ತಂದು 
ತಂದಂತೆ ಪ್ರಭು ನಗುನಗುತ್ತ ಆರೋಗಣೆಮಾಡಿದರು. 


ಅಲ್ಲಮಪ್ರಭು ಊಟಮಾಡುವ ತವಕದ ಅತಿಶಯವನ್ನು ಕಂಡು 
ಭಕ್ತರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಓಡಿ, ತಾವು ಮಾಡಿದ ಪಕ್ಚಾನ್ನ ಫಲಗಳನ್ನೆಲ್ಲ 
ತಂದು ತಂದು ಬಡಿಸಿದರು. ಅದರೂ ಪ್ರಭುವಿನ ಹಸಿವೆ ಹೆಚ್ಚುತ್ತಲೇ ಇತ್ತು. “ಆಕಾಶವೇ 
ಬಾಯಿತೆರೆದು ಜೀರ್ಣಿಸಿಕೊಳ್ಳುವುದಾದರೆ, ಅದಕ್ಕೆ ತೃಪ್ತಿಯಾಗಿ ತೇಗು ಬರುವಂತೆ 
ಇಕ್ಕಬಲ್ಲವರು ಯಾರು? ಅವಕಾಶ ಕೊಟ್ಟರೆ ಸಕಲ ಲೋಕವನ್ನೇ ಉಣಬಲ್ಲ 
ಮಹಾಮಹಿಮನಿಗೆ ಬಸವಣ್ಣ ಆರೋಗಣೆ ನೀಡುತ್ತಿದ್ದಾನೆ! ಬಸವನೇ ಶಿವ!” ಎಂದು 
ಎಲ್ಲರೂ ಆಶ್ಚರ್ಯದಿಂದ ಕೊಂಡಾಡಿದರು. 


ಬಸವಣ್ಣನವರು ತಮ್ಮ ಸಮಸ್ತ ಸ೦ಪತ್ತುಸಾಧನಗಳಿ೦ದ 
ಸಿದ್ಧಪಡಿಸಿಕೊಂಡಿದ್ದ ಅಡುಗೆಯೆಲ್ಲಾ ಊಟದ ಮೊದಲನೆಯ ಆರಂಭದಲ್ಲೇ 
ಮುಗಿದುಹೋಯಿತಾದರೂ ಅಲ್ಲಮಪ್ರಭುವಿನ ಹಸಿವೆ ಏನೇನೂ ಮಸಕಾಗಲಿಲ್ಲ 
“ಯಾವ ಮುಖದಲ್ಲಿ ಬಂದು ಬೇಡಿದರೂ ನಾನು ನೀಡುತ್ತೇನೆ--ಎ೦ದು ಆಡಿದ 
ಮಾತಿಗೆ ಭಂಗ ಬಂತಲ್ಲಾ ಶಿವ ಶಿವಾ! ದೇವನೇ ಹೀಗೆ ಹಸಿದು ಉಣುತ್ತಿರುವಾಗ ನಾನು 


ಹೇಗೆ ತಾನೆ ತೃಪ್ತಿಪಡಿಸಲಿ?” ಎ೦ದು ಬಸವಣ್ಣನವರು ಚಿಂತೆಗೆ ಒಳಗಾದರು. 


ಆಗ ಮಡಿವಾಳಯ್ಯನೂ ಚೆನ್ನಬಸವನೂ ಬಸವರಾಜರಿಗೆ ಹೇಳಿದರು: 
“ಯುದ್ಧದಲ್ಲಿ ವೀರನಿಗೆ ಕರುಳು ಹೊರಗೆ ಬಂದರೆ, ಅದನ್ನು ಕೈಯಲ್ಲಿ ಹಿಡಿದೇ 
ಹೋರಾಡುವನಲ್ಲದೆ, ಅವನು ಹಿಮ್ಮೆಟ್ಟುವುದಿಲ್ಲ ಅದರಂತೆ ಭಕ್ತನ ಧನ ತೀರಿದರೆ 
ಏನಂತೆ? ತಾನು ತನ್ನಮೈ ಮನಸ್ಸುಗಳನ್ನು ಅರ್ಪಿಸಿ ತೃಪ್ತಿಪಡಿಸಬಹುದಲ್ಲಾ?” 


ಬಸವಣ್ಣನವರಿಗೆ ಹೋದ ಪ್ರಾಣ ಬಂದಹಾಗಾಯಿತು. “ನೀವು ನನಗೆ 
ಆಪ್ತರಾದ ಕಾರಣದಿ೦ದ ಆಪತ್ತಿನ ಹೊತ್ತಿಗೆ ಆದಿರಿ. ನೀವೇ ನನಗೆ ತಾಯಿತಂದೆ. 
ತಡಮಾಡದೆ ಈ ನನ್ನದೇಹವನ್ನೇ ಈ ನನ್ನಗುರುವಿಗೆ ಅರ್ಪಿಸುತ್ತೇನೆ” ಎ೦ದು ಅವರು 
ಮನಸ್ಸುಮಾಡಿದರು. 


ಆಗ ಪ್ರಭು ಹೇಳಿದರು: “ನಾನು ಹಸಿದು ಬ೦ದವನಲ್ವ ಹಣದ ಆಸೆಗೆ 
ಬಂದವನಲ್ಲ ಯಾವುದನ್ನೂ ಕಾಮಿಸಿ ಬಂದವನಲ್ಲ ನಿನ್ನ ದಾಸೋಹತನವನ್ನು 
ನೋಡಿ, ಅದನ್ನು ತಿದ್ದುವೆನೆಂದು ಬಂದವನು ನಾನು. ನಿನ್ನ ಅನ್ನದ ಆಸೆ ನನಗೇಕೆ? ನಿನ್ನ 
ಮನಸ್ಸಿನಲ್ಲಿ 'ನಾನು ಮಾಡಿ ತೃಪ್ರಿಪಡಿಸುವೆ'ನೆ೦ಬ ವಿಕಾರವಿದ್ದುದರಿ೦ದ ನನ್ನ ಹಸಿವೆ 
ಹೆಚ್ಚುತ್ತ ಹೋಯಿತಲ್ಲದೆ, ನಿನ್ನ ಮನಸ್ಸಿನಲ್ಲಿ ಆ ಭಾವವಿಲ್ಲದೆ ಹೋದರೆ ನನ್ನ ಮೈಗೂ 
ಹಸಿವಿಲ್ಲ.” 


೧ 


ಹೀಗೆ ಗುರುವಿನ ಹಸಿವು ಹಿಂಗಿತು. ಬಸವಣ್ಣನವರು ಅವರಿಗೆ 
ಹಸ್ತೋದಕವನ್ನು ಕೊಟ್ಟು ಸುಗಂಧದ ಲೇಪನವನ್ನು ಸಮರ್ಪಿಸಿ ಪರಿಮಳದ 
ಕರ್ಪೂರವೀಳೆಯವನ್ನು ಒಪ್ಪಿಸಿ, ಭಕ್ತಿಯಿ೦ದ ಪಾದಗಳಿಗೆ ನಮಸ್ಕರಿಸಿದರು. 


ಅನಂತರ ಪ್ರಭು ಹೇಳಿದರು: “ಬಾ, ಬಸವ, ನನ್ನ ಹಸಿವು ಹಿಂಗಿತು. ಆದರೆ 
ನಿನ್ನ ಜಂಗಮ ಹಸಿದುಹೋದರಲ್ಲಾ ಅವರನ್ನು ಕರೆದು ತಾ ಹೋಗು.” 
ಬಸವಣ್ಣನವರು ಹೋಗಿ ಅವರನ್ನು ಕರೆದರೆ ಆ ಮುನಿಸಿಕೊ೦ಂಡುಹೋದ 
ಜಂಗಮರೆಂದರು: “ನಿನ್ನ ಗುರುವಿನ ಮಹಿಮೆಯೋ, ಅಥವಾ ನಿನ್ನ ಮಹಿಮೆಯೋ, 
ಅಂತೂ ನಿನ್ನ ಗುರು ಆರೋಗಣೆ ಮಾಡಲು ನಮಗೆಲ್ಲ ಹೊಟ್ಟೆ ತುಂಬಿತು. ನಿನ್ನ ಗುರು 
ಸಚರಾಚರದ ಚೈತನ್ಯಮೂರ್ತಿಯೇ ನಿಶ್ಚಯ!” ಬಸವಣ್ಣನವರು ಆ ಜ೦ಗಮರನ್ನು 
ನೋಡಿದರೆ--ಗುರುವಿಗೆ ಹಚ್ಚಿದ ಸುಗಂಧ ಅವರ ಮೈಮೇಲೆ! ಗುರುವಿಗೆ ಇಟ್ಟ ಅಕ್ಷತೆ 
ಅವರ ತಲೆ ಮೇಲೆ! ಗುರುವಿಗೆ ಹಾಕಿದ ಹೂ ಹಾರ ಅವರ ಕೊರಳಲ್ಲಿ! ಆಗ, ಗುರುವಿಗೂ 
ಜ೦ಗಮಕ್ಕೂ ಭೇದವಿಲ್ಲವೆ೦ಂಬುದು ಬಸವಣ್ಣನವರಿಗೆ ಅನುಭವವಾಯಿತು! ತಮ್ಮ 


ಮಂದಿರಕ್ಕೆ ಗುಡುಗುಡನೆ ಬ೦ದರು, ಗುರುವಿನ ಪಾದದಲ್ಲಿ ಶರಣೆ೦ದರು, ನಡೆದದ್ದೆಲ್ಲ 
ತಿಳಿಸಿದರು: “ಪ್ರಭುವೆ! ಬಸಿರಿ ಹೆಂಗಸಿನ ಊಟ ಹೊಟ್ಟೆಯ ಮಗುವನ್ನು 
ತೃಪ್ತಿಪಡಿಸುವ ಹಾಗೆಯೇ ಜಗತ್ತುಗಳನ್ನು ಒಳಗೆ ಅಡಗಿಸಿಕೊ೦ಡ ನೀನು ತಣಿಯಲು 
ಜ೦ಗಮವೆಲ್ಲ ಸಂತುಷ್ಟಿ ಪಡೆಯಿತು. ಲೋಕದಲ್ಲಿ ಇನ್ನೊಂದು ಹೊಸತನ್ನು ಈಗ 
ಕಂಡೆವು, ತಿಳಿದೆವು!” 


ಅದಕ್ಕೆ ಪ್ರಭು “ನಿನ್ನಭಾವನೆಗೆ ಅನುಗುಣವಾಗಿ ನಿನ್ನಜ೦ಗಮ ತೃಪ್ತಿಪಡೆದರೆ, 
ಅದಕ್ಕೆ ನನ್ನನ್ನು ಏಕೆ ಗುರಿಮಾಡುತ್ತೀಯೆ? ಬರಿಯ ಬಯಲಾದ ನಾನು 
ನಿನಗೋಸ್ಕರವಾಗಿ ಈ ರೂಪವನ್ನು ತಾಳಿದೆನೇ ಹೊರತು, ದಿಟವಾಗಿ ನೋಡಿದರೆ, ಈ 
ನಾನೆಂಬುದು ಇಲ್ವ ಬಸವಣ್ಣ” ಎಂದೂ ಹೇಳಿದರೆ; ಬಸವಣ್ಣನವರು ಎಂದರು: 
“ಶಿವಲಿಂಗವಾದ ನೀನು ಆರೋಗಿಸಲು ಜಂಗಮಕ್ಕೆ ಸಂತೃಪ್ತಿಯಾಯಿತು. ಜಂಗಮದ 
ಸಂತೃಪ್ತಿಯಿಂದ ಜಗತ್ತಿನ ಚರಾಚರವೆಲ್ಲಕ್ಕೂ ತೃಪ್ತಿಯಾಯಿತು. ಇದೆಲ್ಲವೂ ನಿನ್ನ 
ವಿಚಿತ್ರವಾದ ಲೀಲೆಗಳ ಮಹಮೆ, ಪ್ರಭುವೆ!” 


ಆಗ ಪ್ರಭುದೇವರು ಹೇಳಿದರು; “ಗುರುವಿನ ನೆಲೆಯೇನೆಂಬುದು 
ಬಸವನಿಂದ ಪ್ರಕಟಿವಾಯಿತು. ಲಿಂಗದ ಫನತೆಯೇನೆಂಬುದು ಬಸವನಿಂದ 
ಪ್ರಸಿದ್ಧವಾಯಿತು. ಜಂಗಮದ ಮಹಿಮೆಯೇನೆಂಬುದು ಬಸವನಿಂದ ಲೋಕಕ್ಕೆ 
ತಿಳಿಯಿತು. ಹೀಗೆ, ಬಸವನಿಂದ ಅಧ್ಯಾತ್ಮವಿದ್ಯೆ ಪ್ರಸಾರಹೊಂದಿದ ಕಾರಣದಿಂದ 
ಬಸವನೇ ಪರದೈವ!” 


ಹೀಗೆ ಗುರುವಿನ ಅನುಗ್ರಹಕ್ಕೆ ಪಾತ್ರರಾದ ಬಸವಣ್ಣನವರು “ದೇವ, ನಿನ್ನ 
ಭಕ್ತರೆಲ್ಲರೂ ಜೀವಾತ್ಮರುಗಳು. ನೀನೇ ಪರಮಾತ್ಯ ಈ ಜೀವಪರಮರುಗಳನ್ನು 
ಒ೦ದುಮಾಡುವ ಐಕೃಸ್ಥಲವನ್ನುನೀನು ನಮಗೆ ಕರುಣಿಸು” ಎ೦ದು ಭಯಭಕ್ತಿಯಿ೦ದ 
ಮತ್ತೆಮತ್ತೆ ಬೇಡಿಕೊಂಡು, ಕಾಲಿಗೆರಗಿದರು. 


ಆಗ “ಹಲವು ದಿವಸ ಮೈಮೇಲೆ ಎಚ್ಚರವಿಲ್ಲದೆ ನಿದ್ರೆಯ ಬಲೆಗೆ ಸಿಕ್ಕಿ ಕೊಲೆ 
ಮಾಡುತ್ತಿರುವ ಹಾಗೆ ಕೆಟ್ಟ ಕನಸು ಕಾಣುವವರನ್ನು ಎಬ್ಬಿಸುವ ರೀತಿಯಲ್ಲಿ ಈ 
ಸಂಸಾರದ ಸ್ವಷ್ಪವನ್ನು ಹೋಗಲಾಡಿಸಿ, ನಿಮಗೆ ನಾನು ನಿತ್ಯಪದವಿಯನ್ನುಕೊಡುತ್ತೇನೆ” 
ಎಂದು ಪ್ರಭು ಅವರೆಲ್ಲರಿಗೂ ಅಭಯವನ್ನು ಕೊಟ್ಟು ಅನುಗ್ರಹ ಮಾಡಿ ಅಲ್ಲಿಂದ 
ಹೊರಟರು. 


ಮರದ ತಾಯಿಬೇರಿಗೆ ಅಮ್ಯತದ ನೀರನ್ನು ಹುಯ್ದರೆ, ಅದರ ಸಾರವು 
ಕೊಂಬೆಗಳಿಗೂ ರೆಂಬೆಗಳಿಗೂ ಹರಿದು ಸೇರುವ ಹಾಗೆ, ಬಸವಣ್ಣನವರ ನೆಪದಲ್ಲಿ 
ಅವರ ಭಕ್ತಿಬ೦ಧುಗಳು ಎಲ್ಲರಿಗೂ ಅಲ್ಲಮ ಪ್ರಭುವಿನ ಕರುಣೆ ಆಯಾಸವಿಲ್ಲದೆ 
ದೊರಕಿಬಂದಿತು. 


ಭಕ್ತವತ್ಸಲ 


“ನಿನ್ನಕತೆ ಒಂದು ಘಟ್ಟಕ್ಕೆ ಬ೦ದ ಹಾಗಿದೆ ಅಲ್ಲವೆ, ಶಿವು? ಸ್ವಲ್ಪನಿಲ್ಲಿಸು. ಎಲೆ 
ಎತ್ತಿ ಪಾತ್ರೆ ತೆಗೆದು, ಗೋಮಯ ಹಾಕಿ ಬರುತ್ತೇನೆ. ಅಷ್ಟರಲ್ಲಿ ನೀನೂ ಹಾಸಿಗೆ ಒದರಿ, 
ಹಜಾರದಲ್ಲಿ ಹಾಸಿಬಿಡು.” ಎನ್ನುತ್ತಾ ಶಿವೂತಾಯಿ ಎದ್ದರು. ಮನೆಕೆಲಸ ಮುಗಿಸಿ, 
ಅಡುಗೆಮನೆಯ ಬಾಗಿಲು ಮುಚ್ಚಿ ಬ೦ದರು. ಮಗ ಹಾಸಿ ಸಿದ್ಧವಾಗಿದ್ದ ಹಾಸಿಗೆಯ 
ಮೇಲೆ ಕುಳಿತರು. ಮುಂದೆ ಇದ್ದ ತಟ್ಟಿ ಯಿಂದ ಎಲೆಯೆಳೆದುಕೊಂಡು, ಅದಕ್ಕೆ ಸುಣ್ಣ 
ಬಳಿಯುತ್ತಾ-- 


“ಆಮೇಲೆ? ಮುಂದಕ್ಕೆ?” ಎಂದರು. 


“ಆಮೇಲೇನು, ಮುಂದಕ್ಕೆ? ಪ್ರಭುದೇವರು ಶ್ರೀಶೈಲಕ್ಕೆ ಹೋದರು. 
ಬಸವಣ್ಣನವರು ಕಲ್ಯಾಣದಿಂದ ಕಪ್ಪಡಿಗೆ ತೆರಳಿ, ಕಪ್ಪಡಿಯಲ್ಲಿ ಶಿವೈಕ್ಕರಾದರು.” 


“ಅಯ್ಯೋ! ಇದೇನೋ? ಇಷ್ಟು ಮೊಟಿಕು ಮಾಡಿಬಿಟ್ಟೆ ಕಥೆಯನ್ನ? ನಿನ್ನ 
ಪ್ರಭುದೇವರು ಬಸವಣ್ಣನವರ ಹತ್ತಿರ ಹೋಗಿ ಅವರನ್ನು ತಿದ್ದಿದ ಹಾಗೆ ಬೇರೆ ಯಾವ 
ಭಕ್ತರ ಹತ್ತಿರಲೂ ಹೋಗಲಿಲ್ಲವೆ? ಇನ್ನುಯಾರನ್ನೂ ತಿದ್ದಲಿಲ್ಲವೆ?” 


“ಹೋಗದೆ ಉಂಟೆ, ಅಮ್ಮ! ಪ್ರಭು ಮನೆಬಿಟ್ಟು ಹೊರಟದ್ದೇ ಅದಕ್ಕೋಸ್ಕರ! 
'ಶಿವಭಕ್ತರಾದವರು ಯಾರು ಯಾರು ಎಲ್ಲೆಲ್ಲಿ ಇದ್ದರೂ ಅವರ ಮನಸ್ಸಿನ ಒಳಗೂ 
ಹೊರಗೂ ತುಂಬಿದ ಅಜ್ಞಾನದ ಅಲೆಗಳನ್ನು ನನ್ನ ಕಡೆಗಣ್ಣಿನ ಕಾಂತಿಯಿಂದ 
ಹೋಗಲಾಡಿಸುತ್ತೇನೆ' ಎಂದು ಅವರು ಬಹಳವಾಗಿ ಸಂಚಾರಮಾಡಿದರು. 
ಬಸವಣ್ಣನವರನ್ನು ಕಾಣುವ ಮೊದಲು ಗೊಗ್ಗಯ್ಯ ಮುಕ್ತಾಯಕ್ಕ ಸಿದ್ದರಾಮ 
ಮುಂತಾದವರಿಗೆ ಉಪದೇಶ ಕೊಟ್ಟರು; ಬಸವಣ್ಣನವರ ಮಹಮನೆಯಲ್ಲಿರುವಾಗ 
ಮಹದೇವಿಯಕ್ಕನವರಿಗೆ ಶಿವಮಾರ್ಗವನ್ನು ಬೋಧಿಸಿದರು; ಬಸವಣ್ಣನವರನ್ನು 


ಬೀಳ್ಕೊಂಡು ಹೋದಮೇಲೆ, ಶ್ರೀಶೈಲಕ್ಕೆ ಬಂದಾಗ, ಗೋರಕ್ಷನೆಂಬ ಸಾಧಕನನ್ನು 
ಶಿವಪಥಕ್ಕೆ ತಿರುಗಿಸಿಕೊ೦ಡರು.” 


“ಹೇಳು ಮತ್ತೆ ಅದನ್ನೆಲ್ಲ. ಅಥವಾ ನಿನಗೇ ಗೊತ್ತಿಲ್ಲವೊ?” 


“ಚೆನ್ನಾಯ್ತಮ್ಮ ಇಂಟರ್‌ಮೀಡಿಯೆಟ್‌ ಪರೀಕ್ಷೆಗೆ ಎರಡು ವರ್ಷ 
'ಪ್ರಭುಲಿಂಗಲೀಲೆ' ಪಾಠ ಹೇಳಿಸಿಕೊ೦ಡಿದ್ದೇನೆ. ಅದರ ಕಥೆಯನ್ನಾದರೂ 
ಹೇಳುವುದಕ್ಕೆ ಬರದೆಹೋದರೆ ನಾನು ಇಷ್ಟು ಓದಿದ್ದೂ ಸಾರ್ಥಕವಾಯಿತು!” 


--ಎ೦ದು ಶಿವು ಅಲ್ಲಮಪ್ರಭುವಿನ ಭಕ್ತವತ್ನಲತೆಯನ್ನು ಎತ್ತಿ ತೋರಿಸುವ 
ಕಥಾಸ೦ದರ್ಭಗಳನ್ನುತಾಯಿಗೆ ಹೇಳತೊಡಗಿದನು. 


ಪ್ರಭುದೇವರು. ಮನೆಬಿಟ್ಟು ಹೊರಟ ತರುಣದಲ್ಲಿ ಅವರು ಬರುವ ದಾರಿಯ 
ಪಕ್ಕದಲ್ಲಿ ಒಂದು ತೋಟ ಸಿಕ್ಕಿತು. ಅದರಲ್ಲಿ ನಾನಾ ರೀತಿಯ ಹೂಗಿಡಗಳು, 
ಲತಾಮ೦ಟಪಗಳು. ಅವುಗಳ ನಡುವೆ ಚೆಲುವಾದ ಕೆಂದಾವರೆಗಳ, ನೈದಿಲೆ ಹೂಗಳ, 
ತಿಳಿಯ ಕೊಳ. ಆ ತೋಟದ ತೋಟಿಗಾರನಿಗೆ ಗೊಗ್ಗಿದೇವ ಅಥವಾ ಗೊಗ್ಗಯ್ಯ ಎಂದು 
ಹೆಸರು. ಆತನು ತನ್ನ ಚಿತ್ರವನ್ನು ಶುದ್ಧವಾಗಿರಿಸಿಕೊಂಡು, ಈಶ್ವರನನ್ನು ಸದಾ 
ಭಾವಿಸುತ್ತಿದ್ದನು. | 


ಪ್ರಭು ಆ ತೋಟಿಗನನ್ನು ಕಂಡರು. “ಇವನ ಬುದ್ಧಿಗೆ ಜ್ಞಾನವನ್ನು ತೀಡುತ್ತೇನೆ” 
ಎನ್ನುತ್ತ ಆತನ ಎದುರಿಗೆ ಬಂದು, “ಶರಣಾರ್ಥಿ” ಎಂದರು, ಆತನು ತಾನೂ 
“ಶರಣಾರ್ಥಿ” ಎ೦ದು, “ನೀವು ಯಾರು?” ಎ೦ದು ಪ್ರಶ್ನಿಸಿದನು. 


“ನಾವು ಯಾರೆಂದರೆ ಶಿವಭಕ್ತರು ಎಲ್ಲೆಲ್ಲಿ ಇದ್ದರೂ ಅವರ 
ಕೃಪಾವಲೋಕನದ ಭಕ್ತಿಯ ಭಿಕ್ಷೆಯನ್ನು ಬೇಡುವವರು. ಅಲ್ಲಮದೇವನೆಂಬುದು 


ನಮಗೆ ಹೆಸರು. ಭಕ್ತಯ್ಯ ನಿನ್ನನ್ನು ನೋಡಿದರೆ, ಶಿವಭಕ್ತನ೦ತಿರುವೆ. ತಾನು ಗಳಿಸಿದ 
ಅರ್ಥವನ್ನುಲಿಂಗಕ್ಕೂ ಜ೦ಗಮಕ್ಕೂ ಅರ್ಪಿಸಿ, ಮಿಕ್ಕುದನ್ನುಉ೦ಡು ಸುಖಿಸುವಾತನೇ 
ನಿಜವಾದ ಶಿವಭಕ್ತ ನೀನು ಹೀಗೆ ಸುಮ್ಮನೆ ಶ್ರಮಪಡುವೆಯಲ್ಲಾ ನಿನ್ನಹೆಸರೇನಯ್ಯ?” 
ಎಂದರು ಪ್ರಭು. 


“ನನ್ನ ಹೆಸರು ಗೊಗ್ಗಯ್ಯ. ನಮ್ಮದು ತೋಟಿಗವೃತ್ತಿ. ನಾನು ಬೇರೆ ಏನೂ 
ಅರಿಯೆ. ನಿಮ್ಮಮನಸ್ಸಿನ ಬುದ್ದಿಯಾವುದನ್ನುನ೦ಬಿದೆಯೋ ಅದನ್ನು ನನಗೂ ತಿಳಿಸಿ.” 


ಆತನಿಗೆ ಪ್ರಭು ಹೇಳಿದರು: “ಯಾವ ವ್ಯವಸಾಯವನ್ನು ಮಾಡಿದರೂ 
ಜೀವವಧೆ ತಪ್ಪುವುದಿಲ್ಲ. ಅದರಿಂದ ದೇವರು ಒಲಿಯುವುದಿಲ್ಲ ನೋವು ನಿಲ್ಲುವುದಿಲ್ಲ 
ಸಾವು ಬಾರದಿರುವುದಿಲ್ವ ಕಡೆತನಕ ಬರಿಯ ಆಯಾಸವೇ ಅಲ್ಲದೆ ಬೇರೆ ಫಲವಿಲ್ಲ.” 


ಅಲ್ಲಮನು ಯಾರೆಂದು, ಪಾಪ, ಆ ಗೊಗ್ಗಯ್ಯ ಕಾಣ. ಆತ ಹೇಳಿದ: “ಇಲ್ಲಿ 
ಭಕ್ತಿಯನ್ನು ಮಾಡುತ್ತ ಗುರು ಲಿ೦ಗ ಜ೦ಗಮದ ಸೇವೆಮಾಡುತ್ತ ಕಡೆಯಲ್ಲಿ 
ಕೈಲಾಸವನ್ನುಹೊಕ್ಕರೆ, ಸಾವುನೋವುಗಳೆ೦ಬ ಸ೦ಕಟ ಎಲ್ಲಿಸೋಕುತ್ತವೆ? ಹುಚ್ಚ! ನನ್ನ 
ಮಾತಿನಲ್ಲಿ ನಂಬಿಕೆ ಇಲ್ಲದಿದ್ದರೆ, ಬಲ್ಲವರನ್ನು ಕೇಳು.” 


“ಹಾಗೆನ್ನದಿರು, ಗೊಗ್ಗಯ್ಯ. ಅಣುಮಾತ್ರವಾದ ಜೀವವನ್ನು ನೋಯಿಸಿದರೂ 
ಸಾಕು, ಅವನು ಬ್ರಹ್ಮನ ಬಸಿರಿನಲ್ಲಿ ಅಡಗಿಕೊ೦ಡರೂ ಅವನಿಗೆ ನೋವು ಸಾವುಗಳು 
ಸ೦ಭವಿಸದೆ ಇರವು. ಇದು ಖಂಡಿತ. ಕೊಂದವನಿಗೆ ಕೊಲೆ ತಪ್ಪದು. ಹರಿ ಹರ 
ಬ್ರಹ್ಮಾದಿಗಳು ಯಾರೇ ಆದರೂ, ಬಂಧನವನ್ನು ಉಂಟುಮಾಡುವ ಬಾಹ್ಯ 
ಕರ್ಮಗಳನ್ನು ನಡಸಿದರಾದರೆ, ಅವರಿಗೆ ಶಾಶ್ವತ ಸುಖವಿಲ್ಲ ಇಲ್ಲಿ ಭಕ್ತಿಯನ್ನು 
ಮಾಡಿದರೆ, ಕಡೆಗೆ ಕೈಲಾಸ ಸಿಕ್ಕುವುದೆ೦ದೆಯಲ್ಲನೆ? ಗುರು ಲಿ೦ಗ ಜ೦ಗಮದ ಸೇವೆ 
ಮಾಡಿದರೂ ಸಾವು ತಪ್ಪುವುದಿಲ್ಲ ಪ್ರಸಾದವನ್ನು ಸೇವಿಸಿದರೂ ಹಸಿವು ಹಿಂಗುವುದಿಲ್ಲ. 
ಮುಕ್ತಿಯನ್ನು ಪಡೆಯಬೇಕಾದರೆ ಮನಸ್ಸನ್ನು ಲಯಮಾಡುವುದು ತಿಳಿಯಬೇಕು.” 


ಹೀಗೆ೦ದು ಹೇಳಿ, ಪ್ರಭು “ಇದು ಅರ್ಥವಾಗುವುದು ಕಷ್ಟ. ಯಾವುದಾದರೂ 
ದೃಷ್ಟಾಂತದಿ೦ದ ಇದನ್ನು ಇವನಿಗೆ ತೋರಿಸುತ್ತೇನೆ. ಇವನನ್ನು ಈ ಹಾದಿಯಲ್ಲಿ 
ತ್ತಿಸುತ್ತೇನೆ.” ಎಂದುಕೊಂಡು, ಗೊಗ್ಗಯ್ಯನು ಅಗೆಯುತ್ತಾ ಕಿತ್ತ ಹೆ೦ಟೆಯ ಕೆಳಗೆ ಆ 
ಣದಲ್ಲಿ ಒಂದು ಚಿನ್ನದ ಕಳಸವನ್ನು ಕಾಣಿಸಿದರು. ಏನೂ ಅರಿಯದವನಂತೆ 


ಆಶ್ಚರ್ಯದಿ೦ದ “ಇಡೇನಿದೇನು!” ಎಂದರು. 


2% ೮೯ 


ಗೊಗ್ಗಯ್ಯನು ಕೂಡ 'ಇದೇನಿರಬಹುದೊ?' ಎಂದುಕೊಂಡು 
ನೋಡೋಣವೆಂದು ಅಗೆದರೆ ಅಲ್ಲಿ ಒ೦ದು ಸಮಾಧಿಸ್ಥಾನದ ದೇಗುಲ ಕಾಣಿಸಿತು. 
ಇಬ್ಬರೂ ಹರ್ಷದಿಂದ ಅದರ ಒಳಹೊಕ್ಕರು. ಅಲ್ಲಿ ಅನಿಮಿಷಯ್ಯ ಎಂಬಾತ ಅಲ್ಲಾಡದೆ 
ಕುಳಿತು ಇಷ್ಟಲಿಂಗದ ಧ್ಯಾನದಲ್ಲಿ ಇದ್ದುದನ್ನು ಅವರು ಕಂಡರು. 


“ಇದೇ ನೋಡು, ಗೊಗ್ಗಯ್ಯ ಶಿವಲಿಂಗ ಭಕ್ತಿಯ ಹೃದಯವನ್ನು ಕಾಣಿಸುವ 
ರೀತಿ. ಮನಸ್ಸನ್ನುಲಿ೦ಗದಲ್ಲಿ ಇಟ್ಟು ಕಣ್ಣನ್ನುಲಿಂಗದಲ್ಲಿ ನಟ್ಟು ಎವೆ ಮುಚ್ಚದೆ, ಇದನ್ನು 
ಸಾಧಿಸುವುದು ಬಿಟ್ಟು ಅನ್ಯವ್ಯವಸಾಯದಲ್ಲಿ ಜೀವಬಿಡುವುದು ಹೇಗಾಯಿತು ಗೊತ್ತೆ? 
ಕಬ್ಬು ತಿನ್ನಬೇಕೆಂದು ಬಯಸಿದವನು ಬಿದಿರು ಅಗಿದ ಹಾಗಾಯಿತು! ಬಡವನು 
ಅಕ್ಷಯನಿಧಿಯನ್ನುಎಡವಿದ ಹಾಗೆ, ಹೆಳವನಿಗೆ ಕಾಲು ಬ೦ದ ಹಾಗೆ ಕುರುಡನಿಗೆ ಕಣ್ಣು 
ಬ೦ದ ಹಾಗೆ, ಹುಡುಕುವ ಬಳ್ಳಿ ತಾನಾಗಿಯೇ ಕಾಲಿಗೆ ತೊಡರಿಕೊ೦ಡ ಹಾಗೆ--ಈಗ 
ಇಲ್ಲಿ ನನ್ನ ಬಯಕೆಯ ಕಡೆಯನ್ನು ಕಂಡೆನು!” ಎಂದು ಪ್ರಭು ಸಂಭ್ರಮಿಸಿದರು. 
ಅನಿಮಿಷಯ್ಯನನ್ನು ಕುರಿತು “ನನ್ನ ಗುರುವೆ, ಕರುಣಿಸು. ಭಕ್ತಿಭಾವದ ಕರುವೆ, 
ಕರುಣಿಸು. ಲಿಂಗ ನಿಷ್ಠೆಯ ಗುರುವೆ, ಕರುಣಿಸು” ಎ೦ದು ಕೊಂಡಾಡಿದರು. ಪರರಿಗೆ 
ಪರಮನೇ ಆದ ಆ ಪ್ರಭುದೇವರು ತಾವೂ ಒಬ್ಬ ನಾಡಾಡಿ ಮನುಷ್ಯನೋ ಎಂಬ 
ಹಾಗೆಯೇ ಬಳಕೆಯ ರೀತಿಯನ್ನು ಅಂಗೀಕರಿಸಿ, ನಟಿಸಿದರು. 


ಆಗ, ಸೂಜಿಗಲ್ಲು ಹತ್ತಿರ ಬಂದರೆ ಸೂಜಿ ಹೋಗಿ ಅಂಟಿಕೊಳ್ಳುವುದಿಲ್ಲವೇ 
ಹಾಗೆ, ಅನಿಮಿಷಯ್ಯನ ಕೈಯಲ್ಲಿದ್ದ ಶಿವಲಿಂಗ ಅಲ್ಲಮ ಪ್ರಭುದೇವರ ಮೈಗೆ ಕೂಡಿತು. 


ಏಕೆಂದರೆ, ಸಚ್ಚಿದಾನಂದ ಸ್ವರೂಪವೆನಿಸುವ ನಿತ್ಯನಾದ ಅ ಪ್ರಭುವಿನ ಅ೦ಶವಲ್ಲವೇ ಆ 
ಶಿವಲಿಂಗ! ಅದೇ ಕ್ಷಣದಲ್ಲಿಯೇ, ತನ್ನನೋಟವೇ ತನ್ನಪ್ರಾಣ ಸ್ವರೂಪದ ಮಾಟವಾದ 
ಕಾರಣದಿಂದ, ಅನಿಮಿಷಯ್ಯನ ಜೀವಕಳೆ ತಾನೂ ತನ್ನ ಇಷ್ಟಲಿಂಗದ ಹಿಂದೆಯೇ 
ಬಂದು ಪ್ರಭದೇವರಲ್ಲಿಐಕ್ಯವಾಯಿತು! 


ಗೊಗ್ಗಯ್ಯ ಆ ಅದ್ಭುತವನ್ನು ಕಂಡ: “ಈ ಕೃಪಾಳುವೇ ದೇವನಾಗಿರಬೇಕು. 
ಅಲ್ಲದಿದ್ದರೆ, ಅನಿಮಿಷಯ್ಯನ ಜೀವಕಳೆಯನ್ನು ಈತ ಹೇಗೆ ಸ್ವೀಕರಿಸಿಯಾನು? ಲಿಂಗ 
ಹೇಗೆ ಈತನನ್ನು ಕೂಡಬಲ್ಲುದು? ಬೇಕೆಂದೇ, ನನಗೆ ಈ ರಹಸ್ಯದ ರೇಖೆಯನ್ನು 
ತೋರಿಸುವುದಕ್ಕಾಗಿಯೇ ಈತ ಹೀಗೆ ಬಂದು, ಹೀಗೆ ಮಾಡಿರಬೇಕು!” 
ಎಂದುಕೊಂಡು, “ಎಲೆ ಮಹಾತ್ಮಾ ನಿನ್ನ ಇಚ್ಚೆಯಿಲ್ಲದೆ ಈ ಗುರುವಿನ ಕಳೆಯಾಗಲಿ ಈ 
ಲಿ೦ಗದ ಕಳೆಯಾಗಲಿ ನಿನ್ನಲ್ಲಿ ಬ೦ದು ಸೇರುವುದು ಅಸಾಧ್ಯ! ಆದ್ದರಿ೦ದ ನೀನೇ 
ನಿರುಪಮ ನಿರಾಮಯನಾದ ನಿರಂಜನಮೂರ್ತಿ!” ಎಂದು ಹೊಗಳಿದನು. 


“ದಾನಿಯಾದವನು ತಾನು ಕಂಡ ನಿಧಿಯನ್ನು ಸಣ್ಣ ಮನಸ್ಸಿನವನ ಹಾಗೆ 
ತಾನು ಒಬ್ಬನೇ ತಿಂದುಹಾಕುವುದಿಲ್ಲ ಅದರಂತೆಯೇ ನಾನು ಕಂಡ ಶಿವಪಥವನ್ನು 
ಮನುಷ್ಯರಿಗೆಲ್ಲ ತಿಳಿಸಿಕೊಡುವೆನೆಂಬ ಈ ನಿನ್ನ ರೀತಿ ಬಲು ಲೇಸು. ಇಂಥ ಮಹಾ 
ಅಭಿಮಾನವುಳ್ಳನೀನೇ ಜಗದ ಗುರು!” ಎ೦ದು ಮತ್ತೆಮತ್ತೆ ಗೊಗ್ಗಯ್ಯ ಪ್ರಭುದೇವರನ್ನು 
ಹೊಗಳಿದನು. 


ಅನಂತರ ಗೊಗ್ಗಯ್ಯ ನಿಶ್ಚಲವಾಗಿ ನಟ್ಟ ನೋಟದಿಂದ ಇಷ್ಟಲಿಂಗದಲ್ಲಿ 
ಮನಸ್ಸನ್ನು ನಿಲ್ಲಿಸಿ ಅಭ್ಯಾಸಮಾಡುತ್ತಾ ತನ್ನ ಮನೆಯಲ್ಲಿ ನಿಂತನು. ಪ್ರಭುದೇವರು 
ತಾವೇ ತಮ್ಮ ಭಕ್ತರ ಗುರುತು ಹಿಡಿದು ಅವರನ್ನು ಪಾವನಮಾಡಲು ಮುಂದೆ ಪಾದ 
ಬೆಳಸಿದರು. 


ಪ್ರಭುದೇವರು ಮುಂದೆ ಮುಕ್ತಾಯಕ್ಕನ ಮನೆಗೆ ಹೋದರು. ಮುಕ್ತಾಯಕ್ಕ 
ಒಬ್ಬಳು ಶಿವಭಕ್ತೆ ಆಕೆ ಅಜಗಣ್ಣಎ೦ಬ ಮಹಾತ್ಮನ ಒಡನೆ ಹುಟ್ಟಿದವಳು. ಅಜಗಣ್ಣನ 
ಭಕ್ತಿ ಗುಪ್ತಭಕ್ತಿ: ಎ೦ದರೆ, ಆತನು ನಿತ್ಯದ ವ್ಯವಹಾರದಲ್ಲಿತೊಡಗಿರುತ್ತಿದ್ದುದು ಎಲ್ಲರಿಗೂ 
ತಿಳಿಯುತ್ತಿತ್ತೇ ಹೊರತು ಆತನು ಸಾಧಿಸುತ್ತಿದ್ದಶಿವಭಕ್ತಿ ಅನೇಕರಿಗೆ ಗೊತ್ತಿರಲಿಲ್ಲ. 


ಪ್ರಭುದೇವರು ಮುಕ್ತಾಯಿಯ ಮನೆಗೆ ಬರುವ ಕಾಲಕ್ಕೆ ಅಜಗಣ್ಣಲಿಂಗೈಕ್ಕದ 
ಸಮಾಧಿಯನ್ನುಸಾಧಿಸಿದ್ದ ಮುಕ್ತಾಯಿ ಅದನ್ನು ಅರಿಯಲಾರದೆ, ಅಜಗಣ್ಣಸತ್ತನೆಂದೇ 
ಭ್ರಮಿಸಿ ಗೋಳಾಡುತ್ತಿದ್ದಳು. ಆ ಹೆಣ್ಣಿನ ಭ್ರಮೆಯನ್ನು ಹೋಗಲಾಡಿಸಿ, ಆಕೆಯ 
ಕಣ್ಣೀರನ್ನು ಒರಸುವುದಕ್ಕಾಗಿಯೇ ಪ್ರಭು ಅಲ್ಲಿಗೆ ಬಂದದ್ದು 


ಪ್ರಭುವನ್ನು ಕಂಡೊಡನೆಯೇ ಮುಕ್ತಾಯಿ ಅವರನ್ನು ಸತ್ಕರಿಸಿ ಭಕ್ತಿಯಿಂದ 
ಅವರಿಗೆ ವಂದಿಸಿದಳು. ಪ್ರಭುದೇವರಿ೦ದ ತನ್ನ ಚಿಂತೆ ಪರಿಹಾರವಾಗುವುದೆಂದು ಆಕೆ 
ಭರವಸೆಪಟ್ಟಳು. 


ಪ್ರಭುದೇವರು ಹೇಳಿದರು: “ತಾಯೆ! ಶಿವಭಕ್ತರಿಗೆ ಚಿ೦ತೆಗಳೂ 
ಆಯಾಸಗಳೂ ಆಗಬಾರದು. ಸಾಮಾನ್ಯರಾದ ಲೌಕಿಕರಂತೆ ವ್ಯರ್ಥವಾಗಿ ಹ೦ಬಲಿಸಿದರೆ 
ಏನು ಫಲ? ದೇಹದ ಸಂಬಂಧವನ್ನು ಕಳೆದುಕೊಂಡ ಅಜಗಣ್ಣನಿಗಾಗಿ 
ಕಣ್ಣೀರಿಡಬಾರದು. ಅಳಬೇಡ ಮುಕ್ತಾಯಿ, ಅಜಗಣ್ಣ ಸತ್ತಿಲ್ಲ ಅಜಗಣ್ಣ ಶಿವಭಕ್ತ 
ಶಿವಭಕ್ತನಿಗೆ ಸಾವಿಲ್ಲ ಅಳಬೇಡ ಮುಕ್ತಾಯಿ.” 


ಪ್ರಭು ಏನು ಹೇಳಿದರೂ ಮುಕ್ತಾಯಿಗೆ ಸಮಾಧಾನ ಬೇಗ ಬರಲಿಲ್ಲ. 
ಅಜಗಣ್ಣನೇ ಆಕೆಯ ಸರ್ವ ಸಂಪತ್ತು. ಅಜಗಣ್ಣನನ್ನು ಬಿಟ್ಟು ಆಕೆ ಬದುಕಲಾರಳು. 
ಅಜಗಣ್ಣಹೋದ ಮೇಲೆ ತನ್ನಗತಿ ಏನು ಎ೦ದು ಆಕೆಗೆ ದುಃಖ. 


ಪ್ರಭು ಆಕೆಗೆ ಅಜಗಣ್ಣನ ಗುಪ್ತ ಶಿವಭಕ್ತಿಯನ್ನು ವರ್ಣಿಸಿದರು, “ಆತನು 
ಇರುವಾಗ ಎಲ್ಲರೊಡನೆಯೂ ಸೇರಿ ಓಡಾಡಿದ ಹಾಗೆ ತೋರಿದರೂ ಆತನ ಜೀವ 


ಮಾತ್ರ ಶಿವನಲ್ಲಿ ಓಡಾಡುತ್ತಿತ್ತು. ಆದ್ಧರಿಂದ, ಅಜಗಣ್ಣ ಆಗ ಬದುಕಿದ್ದಎ೦ದು ಹೇಳುವ 
ಹಾಗಿಲ್ಬ ಈಗ ಸತ್ತಿದ್ದಾನೆ ಎಂದು ಹೇಳುವ ಹಾಗಿಲ್ಲ'-ಎಂಬುದಾಗಿ ಪ್ರಭು 
ಮುಕ್ತಾಯಿಗೆ ಸಮಾಧಾನ ಹೇಳಿದರು. 


“ಗುರುವೇ! ನಿಮ್ಮವರ ರೀತಿ ನಿಮಗೇ ಗೊತ್ತು. ಹಾವಿನ ಹಜ್ಜೆಯ ಗುರುತು 
ಹಾವುಗಳಿಗೆ ಗೊತ್ತು. ಅದು ಹಾಗಿರಲಿ. ಮು೦ದೆ ನನಗೇನು ಗತಿ? ನಾನು ಮಾಡತಕ್ಕದ್ದು 
ಏನು?” ಎ೦ದು ಮುಕ್ತಾಯಿ ವಿಜ್ಞಾಪನೆ ಮಾಡಿದಳು. 


ಪ್ರಭು ಆಕೆಯ ಪ್ರಶ್ನೆಗೆ ಪ್ರೀತಿಪಟ್ಟು ಹೇಳಿದರು: “ಮುಕ್ತಾಯಿ, ನಿನ್ನ ಹೆಸರಿಗೆ 
ತಕ್ಕ ಬಯಕೆಯನ್ನೇ ನೀನು ಬಯಸಿದೆ. ಈ ಸಂಸಾರದ ಭಾರಕ್ಕೆ ಸಿಕ್ಕಿದವರು 
ಲಿ೦ಗಮಾರ್ಗವನ್ನು ಅರಿಯಲಾರರು. ಈ ಇಲ್ಲಿಯ ಹೋರಾಟವನ್ನೆಲ್ಲಾ ದಾಟಿ ಸುಖ 
ಪಡುವುದನ್ನು ಕಲಿಯಬೇಕು. ಹೊಳೆಯನ್ನು ದಾಟಬೇಕೆನ್ನು ವವರು ಹರಿಗೋಲನ್ನು 
ಹರಿಯದ ಹಾಗೆ ಕಾಪಾಡಿಕೊಳ್ಳುವ ರೀತಿಯಲ್ಲಿ ಶಿವನನ್ನು ತಿಳಿಯಬೇಕೆನ್ನುವವರು 
ಕರ್ಮೇಂದ್ರಿಯಗಳನ್ನು ಅಡಗಿಸಿಕೊ೦ಡು ಅ೦ತರ್ಮುಖಿಗಳಾಗಬೇಕು. ಇದೇ ಶಿವಭಕ್ತಿ. 
ಕೇಳು ಮುಕ್ತಾಯಿ: ಮಕ್ಕಳಿಗೆ ತಾಯಿಯ ಹಾಲೇ ಸಹಜವಾದ ಆಹಾರವಾದರೂ, 
ಅವುಗಳಿಗೆ ಎರೆಹಾಲನ್ನು ಹುಯ್ಯುತ್ತಾ ಸ್ವಲ್ಪಸ್ವಲ್ಪವಾಗಿ ಅನ್ನ ಉಣ್ಣುವುದನ್ನು ಕಲಿಸಿ ಆ 
ಮಕ್ಕಳನ್ನು ಸಮರ್ಥರನ್ನಾಗಿ ಮಾಡುವ ಉಪಾಯದಂತೆಯೇ-ಕೊಂಚಕೊಂಚವಾಗಿ 
ಹೊರಗಿನ ಲೋಕದ ಸಂಬಂಧವನ್ನು ಕಳೆದುಕೊಳ್ಳುತ್ತ ಅಂತರ್‌ ಜ್ಞಾನವನ್ನು 
ಬಲಪಡಿಸಿಕೊಳ್ಳಬೇಕು. ಇದೇ ನಿಜವಾದ ಶಿವಭಕ್ತಿ” 


ಪ್ರಭು ಹೇಳಿದ ಆ ಮಾತುಗಳನ್ನು ಕೇಳಿ, ಮುಕ್ತಾಯಿಯ ಅಜ್ಞಾನ ಆರಿತು 
ದುಃಖ ಶಮನವಾಯಿತು, ಚಿತ್ತದಲ್ಲಿ ಸಮತೆ ಬಂದು ನೆಲಸಿತು. ಹೀಗೆ ನಿತ್ಯಸುಖವನ್ನು 
ಪಡೆಯುವ ದಾರಿ ಯಾವುದೆಂದು ಮುಕ್ತಾಯಿಗೆ ಉಪದೇಶಮಾಡಿ, ಪ್ರಭುದೇವರು 
ಮುಂದೆ ಸೊನ್ನಲಾಪುರಕ್ಕೆ ತೆರಳಿದರು. 


ಪ್ರಭು ಸೊನ್ನಲಾಪುರಕ್ಕೆ ಬ೦ದರು. ಆಗ ಅಲ್ಲಿಸಿದ್ದರಾಮಯ್ಯನ ಶಿಷ್ಯರನೇಕರು 
ಮಣ್ಣು ಹೊರುತ್ತಾ ಬಂಡಿ ಹೊಡೆಯುತ್ತಾ ಕಲ್ಲು ಒಡೆಯುತ್ತಾ ಇದ್ದರು. ಸಿದ್ದರಾಮಯ್ಯ 


ಣ 


ಕಟ್ಟಿಸುತ್ತಿದ್ದಬಒ೦ದು ಶಿವದೇವಾಲಯದ ಸೇವೆಗೆ ಅವರೆಲ್ಲಾಸಹಾಯ ಮಾಡುತ್ತಿದ್ದರು. 


6 


ಪ್ರಭು ಬೆರಗಾಗಿ ನೋಡಿದರು: “ನೂಲಿನ ಸಂಕೋಲೆಯನ್ನು ಕತ್ತರಿಸಿ, ಚಿನ್ನದ 
ಕೋಳವನ್ನು ಕಾಲಿಗೆ ಬಿಗಿದುಕೊಳ್ಳುವ ಬುದ್ಧಿಹೀನನ ಹಾಗೆ ನಮ್ಮ ಸಿದ್ದರಾಮಯ್ಯನು 
ಹೆಂಡಿರು ಮಕ್ಕಳ ಸಂಬಂಧ ಬೇಡವೆಂದು ಸಂಸಾರವನ್ನು ಬಿಟ್ಟು ಸಂನ್ಯಾಸಿಯಾದರೂ 
ಪುನಃ ಹೀಗೆ ತೊಡಗಿದನಲ್ಲಾ! ಚಿಕ್ಕಸ೦ಸಾರವನ್ನು ಬಿಟ್ಟು ಖ್ಯಾತಿ ಪೂಜೆ ಲಾಭಗಳನ್ನು 
ಬಯಸಿ ದೊಡ್ಡಸಂಸಾರಕ್ಕೆ ಸಿಕ್ಕಿ ಬಿದ್ದನಲ್ಲಾ! ಸಿದ್ಧರಾಮನಿಗೇ ಈ ಗತಿಯಾದರೆ, ಮಿಕ್ಕ 
ಸಂಸಾರಿಗಳ ಗತಿ ಏನು!” 


ಆಗ ಪ್ರಭುದೇವರು “ಈ ಒಡ್ಡರಾಮನು ಇದೇನು ಗೊಡವೆಯನ್ನು 
ಒಡ್ಡಿಕೊ೦ಡನು? ಇದರಿಂದ ಇವನ ಮನಸ್ಸು ವ್ಯಥಾ ಗೊಡ್ಡಾಯಿತಲ್ಲಾ?” ಎಂದು ಆ 
ಶಿಷ್ಯರನ್ನುಕೇಳಿದರು. “ನಮ್ಮಗುರುವನ್ನುಒಡ್ಡನೆ೦ದು ಹೀಯ್ಯಾಳಿಸುತ್ತೀಯಾ?” ಎಂದು 
ಆ ಶಿಷ್ಯರು ಅವರ ಮೇಲೆ ಬಿದ್ದರು. ಅದಕ್ಕೆ ಪ್ರಭು ಹೇಳಿದರು: “ಅಯ್ಯೊ! ನಿಮ್ಮ 
ಗುರುವಿನ ಶಿವಮಾರ್ಗ ಕಲ್ಲಿಗೆ ಬ೦ದಿತಲ್ಲವೇ! ಬುದ್ದಿ ಇಲ್ಲದ ಸಿದ್ದನನ್ನು ನಂಬಿ, ಅವನಿಗೆ 
ಶಿಷ್ಯರಾದಿರಿ! ಕಲ್ಲನ್ನು ಕಡಿದು, ಕಲ್ಲಿನ ಮೇಲೆ ಕಲ್ಲಿಟ್ಟು ದೇಗುಲವನ್ನು ಮಾಡಿಸುವವರು 
ಒಡ್ಡರಲ್ಲದೆ ಸಿದ್ಧರಲ್ಲ!” 


ಶಿಷ್ಯರಿಗೆ ಇನ್ನೂ ಕೋಪ ಬಂತು. “ನೋಡಿದೆಯಾ, ನೋಡಿದೆಯಾ! ಪುನಃ 
ಅದೇ ಕಲಿತ ಮಾತನ್ನು ಅಡಿ, ಹುಚ್ಚನಂತೆ ಹರಟುತ್ತಿದ್ದೀಯೆ! ಇನ್ನೊಂದು ಸಲ ನಮ್ಮ 
ಗುರುವನ್ನು ಹೀಯ್ಯಾಳಿಸಿದರೆ, ನೀನು ಅನ್ಯಾಯವಾಗಿ ಕೆಟ್ಟುಹೋಗುವೆ” ಎಂದರು. 
ಅದಕ್ಕೆ ಪ್ರಭು “ನೀವು ಶಿಷ್ಯರು ನಿಮ್ಮೊಡನೆ ಏನು ಮಾತು? ನಿಮ್ಮಗುರುವನ್ನು ಕರೆತನ್ನಿ 


ಆತನ ಸಾಮರ್ಥ್ಯವನ್ನುನೋಡೋಣ. ಒಡ್ಡರಾಮನ ರೀತಿಯ ಅನುಭವವೂ ಆಗಲಿ?” 
ಎಂದು ಆ ಶಿಷ್ಕರಿಗೆಲ್ಲಾ ಕೋಪ ಕೆರಳುವಂತೆ ಹೇಳಿದರು. 


ಆಗ ಆ ಶಿಷ್ಕರೆಲ್ಲರೂ ಒಂದು ಹಿಂಡಾಗಿ ಪ್ರಭುವಿನ ಮೇಲೆ ಬಂದು ನುಗ್ಗಿದರು. 
“ಇವನನ್ನು ಕೆಡವಿಕೊಳ್ಳಿ! ನಮ್ಮ ಸ್ವಾಮಿಯನ್ನು ಹೀಯ್ಕಾಳಿಸಿ, ಇವನು ಸುಮ್ಮನೆ 
ಹೋಗಲು ಬಿಡುವೆವೇ!” ಎನ್ನುತ್ತ ಬಂದು, ತಮ್ಮ ತೋಳುಗಳಲ್ಲಿ ಪ್ರಭುವನ್ನು 
ಬ೦ಧಿಸಲು ತಬ್ಬಿದರು. ಆದರೆ ಅವರ ಕೈಗೆ ಬರಿಯ ಬಯಲು ಸಿಕ್ಕಿತೇ ಹೊರತು, ಕಣ್ಣಿಗೆ 
ಕಂಡ ದೇಹ ಸಿಕ್ಕಲಿಲ್ಲ! ಶಿಷ್ಕರಿಗೆಲ್ಲಾ ಆಶ್ಚರ್ಯವಾಯಿತು. ಆದರೂ ಅವರ ಕೋಪ 
ಇಳಿಯಲಿಲ್ಲ ಕೈಗೆ ಸಿಕ್ಕಿದ ಕಲ್ಲುಗಳನ್ನು ಎತ್ತಿಕೊ೦ಡು ಪ್ರಭುದೇವರ ಕಡೆಗೆ ಬೀರಿದರು. 
ಒಂದು ಕ್ಷಣದಲ್ಲಿ ಆ ಕಲ್ಲುಗಳ ರಾಶಿ ಪ್ರಭುದೇವರನ್ನು ಹೂಳಿಬಿಟ್ಟಿತು; 
ಮರುಕ್ಷಣದಲ್ಲಿಯೇ ಪ್ರಭು ಅದೇ ಕಲ್ಲಿನ ರಾಶಿಯ ಮೇಲೆ ನಿರ್ಲೇಪರಾಗಿ ನಗುತ್ತ 
ನಿಂತಿದ್ದರು! ಶಿಷ್ಯರು ಅವರ ಮೇಲೆ ಏನೇನೇ ಕೈ ಮಾಡಿದರೂ, ನೆರಳಿನೊಡನೆ ಕಾಳಗ 
ಮಾಡುವವರಂತೆ ಅವರಿಗೇ ವೃಥಾ ಆಯಾಸವಾಯಿತಲ್ಲದೆ, ಪ್ರಭುವಿನ ಮೇಲೆ ಅದರ 
ಪರಿಣಾಮ ಏನೇನೂ ಆಗಲಿಲ್ಲ! 


ಆ ದೃಶ್ಯವನ್ನು ನೋಡುವುದಕ್ಕೇ ಜನ ಲಕ್ಷ ಸಂಖ್ಯೆಯಲ್ಲಿ ಸೇರಿತು. “ಈತ 
ಯಾರಿರಬಹುದು? ವಿಷ್ಣುವಾಗಿದ್ದರೆ ಚಕ್ರವನ್ನು ತಿರುಗಿಸಿ ಹೊಡೆಯುತ್ತಿದ್ದನು! 
ರುದ್ರನಾಗಿದ್ದರೆ ಹಣೆಗಣ್ಣನ್ನುತೆರೆದು ಸುಡುತ್ತಿದ್ದನು! ಆದರೆ ಈತನು ತನ್ನ ಶತ್ರುಗಳನ್ನೂ 
ನೋಯಿಸುವುದಿಲ್ಲ ತಾನೂ ಕೆರಳುವುದಿಲ್ಲ!” ಎ೦ದು ಆ ಜನ ಪ್ರಭುವಿನ ಮಹಿಮೆಗೆ 
ವಶರಾಗಿ “ಶರಣು! ಶರಣು!” ಎನ್ನುತ್ತಿದ್ದರು. 


ಈ ಮಧ್ಯೆ ಒಬ್ಬ ಜಂಗಮನು “ನಮ್ಮ ಸಿದ್ದನನ್ನು ಹೀಯ್ಯಾಳಿಸಿದವನಿಗೆ ಶಿಕ್ಷೆ 
ಮಾಡಿಸುವವರೆಗೂ ನಮ್ಮಕೋಪ ಆರುವುದಿಲ್ಲ” ಎನ್ನುತ್ತಾ ಓಡಿಬಂದು, “ಯಾವನೋ 
ಒಬ್ಬ ಜಂಗಮನು ಸುಮ್ಮನೆ ಬಂದು ನಿಮ್ಮನ್ನು ಹೀನೈಸಿ ಹಳಿದು ನುಡಿದನು.” ಎಂದು 
ಸಿದ್ಧರಾಮನಿಗೆ ಹೇಳಿದನು. 


ಅದು ಕೇಳಿ ಸಿದ್ದ ರಾಮಯ್ಯನು ಉರಿದೆದ್ದನು. “ಯಾರು ನಮ್ಮನ್ನು 
ಜರೆದವನು? ಇಂದ್ರನೋ? ವಿಷ್ಣುವೋ? ರುದ್ರನೋ? ಅವನನ್ನು ತೋರಿಸು. ಅವನ 
ತಲೆಯ ಮೇಲೆ ಉಗಿಯುತ್ತೇನೆ. ಅವನ ನಾಲಿಗೆಯನ್ನು ಬೇರು ಸಹಿತವಾಗಿ 
ಕೀಳುತ್ತೇನೆ.” ಎ೦ದು ಗರ್ಜಿಸುತ್ತಾ ಬಂದನು. 


ಪ್ರಭು ಅವನನ್ನು ನೋಡಿ, “ಬಹಳ ಒಳ್ಳೆಯದಾಯಿತು ಸಿದ್ದರಾಮಯ್ಯ! 
ಸಂನ್ಯಾಸಿಯಾದ ನಿನಗೆ ಸಂಸಾರಿಗಳಿಗಿಂತ ಸಾವಿರ ಪಾಲು ಹೆಚ್ಚು ಸಿಟ್ಟು 
ಆಗಬಹುದೇ?” ಎಂದು ನಕ್ಕರು. 


ಅದಕ್ಕೆ ಸಿದ್ದರಾಮಯ್ಯನು “ಸಾಕು, ಸಾಕು. ಮಹೇಂದ್ರಜಾಲವನ್ನು 
ಕಲಿತುಬಂದು, ನಮ್ಮ ಶಿಷ್ಯರನ್ನು ಗೋಳಾಡಿಸಿದಂತೆ ನಮ್ಮಲ್ಲಿ ನಡೆಯಲಾರದು.” 
ಎಂದನು. 


ಅದಕ್ಕೆ ಪ್ರಭು ಹೇಳಿದರು: “ಸಂಸಾರವನ್ನು ಬಿಟ್ಟು ಸಂನ್ಯಾಸಿಯಾದವನಿಗೆ ಈ 
ಕೋಪ ಉಚಿತವೇ, ರಾಮಯ್ಯ? ನಿಮ್ಮಸ೦ಪ್ರದಾಯದಲ್ಲಿ ಕೋಪ ಶಾಶ್ವತವೇನು?” 


ಆಮಾತು ಕೇಳಿ ರಾಮಯ್ಯನು ಇನ್ನೂ ರೇಗಿ, “ನಮ್ಮ ಸಂಪ್ರದಾಯದ ಸುದ್ದಿ 
ನಿನಗೇಕೆ? ನನ್ನನ್ನು ಸಾಮಾನ್ಯನೆಂದು ಎಣಿಸಿ ನೀನು ಬಾಯಿಗೆ ಬಂದಂತೆ ಆಡಿದರೆ, 
ನನ್ನ ಹಣೆಯ ಕಣ್ಣಿನ ಕಿಡಿಯನ್ನು ಕೆದರುತ್ತೇನೆ, ಜೋಕೆ!” ಎ೦ದನು. 


ಪ್ರಭು ಅದಕ್ಕೂ ನಗುತ್ತಾ “ಓಹೋ! ಹಣೆಗಣ್ಣಿನ ಉರಿಯಲ್ಲಿ ಇದುವರೆಗೆ 
ಎಷ್ಟು ಜನರನ್ನು ಕೊಂದಿದ್ದೀಯೋ! ನಿಜವೇ, ನೀನು ಹಿಂಸಾಧರ್ಮ ಕರ್ಮದಲ್ಲಿ 
ಯೋಗಿಯಾದವನು. ನೀನು ರಾಗದಿ೦ದ ಉರಿದುಹೋಗುತ್ತಿರುವ ಭವರೋಗಿ. ನಿನ್ನಲ್ಲಿ 
ಮಾತನಾಡುವುದು ನಮಗೆ ಆಗದು.” ಎ೦ದರು. 


ಸಿದ್ದರಾಮಯ್ಯನ ಸೈರಣೆ ಮುಗಿದುಹೋಯಿತು. ರೋಷವನ್ನು 
ತಡೆಯಲಾರದೆ ಹಣೆಗಣ್ಣನ್ನು ತೆರೆದನು. ತೆರೆದರೆ, ಸಿಡಿಲಿನ ಕಿಡಿಗಳು ಹೊರಗೆ 


ಚೆಲ್ಲಿದವು. ಆದರೂ ಅವು ಒ೦ದೂ ಪ್ರಭುದೇವರ ಪಾದಗಳ ಬಳಿ ಕೂಡ ಬಾರದೆ, ಸುತ್ತ 
ನೋಡುತ್ತ ನಿಂತಿದ್ದವರನ್ನೆಲ್ಲಾ ಸುಡತೊಡಗಿದುವು. ಆಗ ಆ ಜನ “ಅಯ್ಯಯ್ಯೋ! ಶಿವ 
ಶಿವಾ! ಸಿದ್ದರಾಮಯ್ಯನು ತನ್ನ ಅಳತೆಯನ್ನು ತಿಳಿಯದೆ, ಈ ಪರಮಪುರುಷನ ಸಂಗಡ 
ಜಗಳವನ್ನು ಕಟ್ಟಿಕೊಂಡನಲ್ಲಾ ! ಬಡವನ ಕೋಪ ದವಡೆಗೆ ಕೇಡು ತರುವ ಹಾಗೆ ಇವನ 
ಹಣೆಗಣ್ಣಿನ ಉರಿ ಇವನ ಊರನ್ನೇ ಸುಡುತ್ತಿದೆಯಲ್ಲೂ!” ಎ೦ದು ಕೂಗಿಕೊ೦ಡರು. 


ಹಿಂದೆ ಕಡಲನ್ನು ಕಡೆದಾಗ, ಹಾಲಾಹಲ ವಿಷವು ಜಗತ್ತನ್ನು ಸುಡುತ್ತಾ ಬಂದ 
ಸ೦ದರ್ಭದಲ್ಲಿ ಶಿವನು ಅದನ್ನು ತಡೆದು ಲೋಕವನ್ನು ರಕ್ಷಿಸಿದ ಹಾಗೆ ಪ್ರಭುದೇವರು 
ಬಂದೇ ನಿಮಿಷದಲ್ಲಿ ಸಿದ್ಧರಾಮಯ್ಯನ ಹಣೆಗಣ್ಣಿನ ಉರಿಯನ್ನು ತಡೆದು, 
ಸೊನ್ನಲಾಪುರದ ಜನರನ್ನು ಕೃಪೆಯಿ೦ದ ಕಾಪಾಡಿದರು. 


ಸಿದ್ಧರಾಮಯ್ಯನಿಗೆ ಆಗ ಜ್ಞಾನೋದಯವಾಯಿತು. “ಕೋಪವಿಲ್ಲದೆ, 
ಕಾಮನಿಲ್ಲದೆ, ಇಷ್ಟು ಶಾ೦ತನಾದ ಈತನು ಯಾರು? ಬೇರೆ ಯಾರೂ ಅಲ್ಲ ಈತನು 
ಖಂಡಿತವಾಗಿಯೂ ನನ್ನ ಇಷ್ಟದೈವವಾದ ಕಪಿಲಸಿದ್ದ ಮಲ್ಲಿಕಾರ್ಜುನನೇ ಹೌದು! 
ಅಯ್ಯೋ, ನನಗಿಂತ ಕುರಿಗಳು ಕೂಡ ಎಷ್ಟೋ ವಾಸಿ, ಕಾಪಾಡಿದ ಒಡೆಯನು ಬಂದರೆ 
ಕೂಡಲೆ ಗುರುತು ಹಿಡಿಯುತ್ತವೆ. ನನ್ನನ್ನು ರಕ್ಷಿಸುವ ನನ್ನ ಸ್ವಾಮಿ ಬಂದರೆ ನಾನು 
ಅರಿಯದೆ ಹೋದೆನಲ್ಲಾ!” ಎಂದು ಮರುಗಿದನು. “ಕರುಣಾಕರನೆ, ಕಾಪಾಡಬೇಕು. 
ಸರ್ವದ್ರೋಹವೂ ನನ್ನದೇ. ನಿನ್ನನ್ನುಅರಿಯದೆಹೋದ ನನ್ನಅವಗುಣವನ್ನು ಇಷ್ಟೆಂದು 
ಊಹಿಸಲೂ ಆಗದು. ಇದನ್ನು ನೀನು ಮರೆತು ನನ್ನನ್ನು ಕಾಪಾಡಬೇಕು” ಎ೦ದು ಮತ್ತೆ 
ಮತ್ತೆ ಪ್ರಭುವಿನ ಪಾದಗಳಿಗೆ ಎರಗಿದನು. 


ಪ್ರಭುವಾದರೋ ಸರ್ವಜೀವಗಳನ್ನಿಯೂ ದಯೆ ಬೀರುವವರು. “ಈ 
ಮೂರ್ಯನ ಗುಣಗಳಿಗೆ ಏನು ಮಾಡಲಿ!” ಎ೦ದು ನಸುನಗುತ್ತ ತಾವೇ ಬಗ್ಗಿ ಅವನನ್ನು 
ತಬ್ಬಿ ಹಿಡಿದು ಮೇಲೆತ್ತಿದರು. “ಏಳು, ವತ್ಸ! ನಿನ್ನ ಮರುಕ ಸಾಕು. ನನಗೆ ನಿನ್ನ ಮೇಲೆ 
ಏನೂ ಕೋಪವಿಲ್ಲ” ಎಂದರು. 


ಸಿದ್ದರಾಮಯ್ಯನಿಗೆ ಸ್ವಲ್ಪ ಜೀವ ಬಂತು. “ನನ್ನ ಭಾಗದ ದೇವರೆ! ನೀವು ಹೀಗೆ 
ಸಾಮಾನ್ಯ ಜಂಗಮರ ವೇಷ ಹಾಕಿಕೊಂಡು ಬಂದರೆ, ಅರಿಯದವರು ನಾವು ಹೇಗೆ 
ನಿಮ್ಮ ಗುರುತು ಹಿಡಿಯ ಬೇಕು? ಯಾರೋ ಇಂದ್ರಜಾಲದವನು ಎಂದುಕೊಂಡು 
ಇಷ್ಟೆಲ್ಲಾ ಆಯಾಸಪಡಿಸಿದೆವು. ಕ್ಷಮಿಸಬೇಕು.” ಎಂದನು. 


ಆ ಮಾತು ಕೇಳಿ, ಪ್ರಭುದೇವರು ಹೇಳಿದರು: “ರಾಮಯ್ಯ! ಕೆಲವರು 
'ಚರಾಚರಗಳಿಗೆಲ್ಲ ಒಳ್ಳೆಯದಾಗಲಿ' ಎಂದು ಹರಸುವುದು ಬಿಟ್ಟು ಪಕ್ಷಪಾತದಿಂದ, 
`ದೊಡ್ಡವರಿಗೆ ಮಾತ್ರ ಶಾಂತಿಗಳಾಗಲಿ' ಎ೦ದು ಅಷ್ಟೇ ಹರಸುತ್ತಾರೆ. ಹೀಗೆ 
ಹಿರಿಯರನ್ನು ಅಷ್ಟೇ ಸತ್ಕರಿಸಿ, ಮಿಕ್ಕಾದವರನ್ನು ಧಿಕ್ಕರಿಸುವುದು ಯೋಗೀಶ್ಚರರಿಗೆ 
ಉಚಿತವಲ್ಲ!” 


ಸಿದ್ದರಾಮಯ್ಯನು ತನ್ನ ತಪ್ಪನ್ನು ಒಪ್ಪಿಕೊಂಡನು. ಹೌದು, ಈ ಉತ್ತಮ, 
ಅಧಮ ಎಂಬ ಪಕ್ಷಪಾತದ ಭ್ರಮೆಗಳು ಇನ್ನೂ ತನ್ನ ಮನಸ್ಸಿನ ತುಂಬ ಉ೦ಟು. 
ಸರ್ವರನ್ನೂ ಸಮಚಿತ್ತದಿಂದ ಕಾಣುವುದು, ತಿಳಿಯುವುದು ತನಗಿನ್ನೂ ಬಂದಿಲ್ಲ. ಆ 
ಬುದ್ಧಿಯನ್ನು ತನ್ನಗುರುವೇ ತನಗೆ ಒಲಿದು ಕಲಿಸಿಕೊಡಬೇಕು. 


ಪ್ರಭು ಆತನಿಗೆ ಧೈರ್ಯ ಹೇಳಿದರು: “ಈ ಸಮಬುದ್ದಿಎ೦ಬುದು ಇದ್ದಕ್ಕಿದ್ದಂತೆ 


ಬರ 


ಆಗತಕ್ಕದ್ಧಲ್ಲ ಇದು ಮೆಲ್ಲಮೆಲ್ಲನೆ ಬೆಳಸಬೇಕಾದ್ವು ಚಿತ್ರವನ್ನು ಶುದ್ದಿಮಾಡಿಕೊಳ್ಳುತ್ತ 


ಯೋಗ ಮಾರ್ಗವನ್ನು ತಿಳಿದು, ವಿಯೋಗಿಯಾದರೆ, ಅಂಥವನಿಗೆ ಸಮತೆ 
ಸ್ಥಾಧೀನವಾಗುತ್ತದೆ” ಎಂದರು. 


ಸಿದ್ಧರಾಮನಿಗೆ ತನ್ನ ಗುರು ತನ್ನ ಮನೆಗೆ ಬ೦ದರಲ್ಲಾ ಎಂದು ತುಂಬ 
ಸಂಭ್ರಮ, ಆ ಗುರುವಿಗೆ ಸತ್ಕಾರಮಾಡಬೇಕೆ೦ದು ತವಕ. “ಗುರುವೆ! ನಿಮ್ಮದರ್ಶನವೂ 
ನಿಮ್ಮ ಸ್ಪರ್ಶನವೂ ನನಗೆ ಆದ ಬಳಿಕ, ನನಗೆ ಯಾವುದು ತಾನೆ ಅಸಾಧ್ಯ? ಅದು 


ಹಾಗಿರಲಿ. ಈಗ ನನ್ನ ಮಠಕ್ಕೆ ದಯಮಾಡಿಸಿ, ಮಲ್ಲಿಕಾರ್ಜುನನನ್ನು ದರ್ಶನ ಮಾಡಿ, 
ಬನ್ನಿ” ಎಂದು ಕರೆದನು. 


ಪ್ರಭು ಅದಕ್ಕೆ ಹೇಳಿದರು: “ಬಿಡು, ಹುಚ್ಚ. ಎಲ್ಲಾ ಕಡೆಗಳನ್ನೂ ಒಂದೇ 
ಸಮನೆಂದು ಭಾವಿಸಿ ಸಂಚಾರಮಾಡುವ ಮಹಾತ್ಮನಿಗೆ ಮನೆಯೇನು, ಮಠವೇನು? 
ಆತನಿಗೆ ಊರೇನು, ಅಡವಿಯೇನು? ಆತ ನುಡಿದದ್ದೇ ಶಿವತತ್ವ! ಆತ ನಡೆದದ್ದೇ 
ಶಿವಮಾರ್ಗ! ಇಲ್ಲಿ ಬಾ. ಶರಣರ ಬದುಕಿನ ತೊಡಕನ್ನು ನಿನಗೆ ವಿವರಿಸಿಕೊಡುತ್ತೇನೆ.” 
ಎ೦ದು ಪ್ರಭು ಸಿದ್ದರಾಮಯ್ಯನನ್ನುಹತ್ತಿರ ಕರೆದು ಕುಳ್ಳಿರಿಸಿಕೊ೦ಡರು. ಆತನ ಕೈಯನ್ನು 
ಹಿಡಿದು, ಹೆತ್ತ ತಂದೆ ಮಗನಿಗೆ ಒಳ್ಳೆಯ ಮಾತಿನಿಂದ ಬುದ್ಧಿ ಹೇಳುವಂತೆ 
ಸಿದ್ದರಾಮಯ್ಯನ ಚಿತ್ತವನ್ನು ತಿದ್ದಿದರು. 


“ಮನಸ್ಸು ಕೊಟ್ಟು ಕೇಳು, ರಾಮಯ್ಯ. ನನಗೆ ಹೆಸರು ಬರಬೇಕು, ನನಗೆ 
ಪೂಜೆಯಾಗಜೇಕು, ನನಗೆ ಲಾಭ ದೊರಕಬೇಕು ಎಂಬ ಆಸೆಯಿಂದ ದಾನ 
ಧರ್ಮಗಳನ್ನು ಮಾಡಬಾರದು. ಹಾಗೆ ಮಾಡಿದರೆ, ಬಿತ್ತಿದ ಬೆಳೆಯನ್ನು ತಂದು ತಿಂದು 
ಮುಗಿಸಿದ ಹಾಗೆ, ದೊರಕಿದ ಖ್ಯಾತಿ ಪೂಜಾ ಲಾಭಗಳಿಂದ ಅಷ್ಟೇ ಸ್ವಲ್ಪವೇ ತೃಪ್ತಿ 
ಅದರಿಂದ ಮುಕ್ತಿ ಉಂಟಾಗದು. ಈಗ, ನೀನಾದರೂ, ನೋಡು: ಹೆಂಡತಿ ಮಕ್ಕಳು 
ತಾಯಿ ತಂದೆ ಎ೦ಬ ಮೋಹವನ್ನು ತೊರೆದು ಯತಿಯಾದೆ. ಆದರೂ ಸುಖವಾಗಿ ಕೆರೆ 
ತೋಟ ಬಾವಿ ದೇಗುಲ ಇವುಗಳನ್ನು ರಚಿಸುವುದರಲ್ಲಿ ಆಸಕ್ತನಾಗಿದ್ದೀಯೆ. ಇದು 
ಖಂಡಿತವಾಗಿಯೂ ಮುಕ್ತಿಯನ್ನು ಪಡೆಯುವ ಮಾರ್ಗವಲ್ಲ ಯಾವಾಗಲೂ ಈ 
ಹೊರಗಿನ ಕಾರ್ಯಗಳಲ್ಲೇ ಮನಸ್ಸು ಸಿಕ್ಕಿಕೊ೦ಡಿದ್ದರೆ, ಅಂತರಂಗ 
ಹಾಳುಬಿದ್ದುಹೋಗುತ್ತದೆ. ಆಗ ಅಲ್ಲಿಗೆ ಮಾರಿ ಬ೦ದು ಮನೆಮಾಡುತ್ತಾಳೆ, ಮೈಯನ್ನೂ 
ಮನಸ್ಸನ್ನೂ ಹೀರಿ ಹಿಪ್ಪೆಮಾಡಿ ಬಿಡುತ್ತಾಳೆ. ಅನ೦ತರ ಸುಖವೆಂಬುದು ಎಲ್ಲಿಂದ 
ಬಂತು? ಆದ ಕಾರಣದಿಂದ, ಸಾವನ್ನು ತಪ್ಪಿಸಿಕೊಳ್ಳಬೇಕು ಎಂಬವರು, ಮುಕ್ತಿಯ 
ದಾರಿಯನ್ನು ಕಾಣಬೇಕು ಎನ್ನುವವರು, ನಿತ್ಯರಾಗುವ ರೀತಿಯನ್ನು ತಿಳಿಯಬೇಕು 


ಎನ್ನುವವರು ಸದಾ ಮಾಡಬೇಕಾದ ಕರ್ತವ್ಯ ಒಂದೇ! ಅದು ಏನೆಂದರೆ: ರಾಮಯ್ಯ 
ಹೊಲವನ್ನು ಹಸನು ಮಾಡಿ, ಹೆ೦ಟೆಯೊಡೆದು, ಅದರಲ್ಲಿ ಕಸವನ್ನು ಬುದ್ದಿವ೦ತರು 
ಬಿತ್ತುತ್ತಾರೆಯೆ? ಅದರಂತೆ ಅಂತರ್ಮುಖಿಯಾಗಿ ಕೆಲಸ ಮಾಡುವುದಕ್ಕೆ ತಕ್ಕ 
ಸಾಮರ್ಥ್ಯವಿರುವ ಈ ನಿನ್ನ ಮೈಯನ್ನೂನಿನ್ನ ಮನಸ್ಸನ್ನೂ ಈ ಬಹಿರಂಗದ ಕೆಲಸಗಳಿಗೆ 
ಬೇಯಿಸಿ ಹಾಕುವುದು, ಇದು ವ್ಯರ್ಥ, ರಾಮಯ್ಯ. ನೀನು ತಿಳಿದವನು, ರಾಮಯ್ಯ ಕೆಟ್ಟ 
ಕುದುರೆಗಳಿಗಾದರೆ, ಅತ್ಯಂತವಾದ ಶಿಕ್ಷೆಗಳಾಗಬೇಕು; ಒಳ್ಳೇ ಜಾತಿ ಕುದುರೆಗಾದರೋ 
ಉತ್ತಮನಾದ ಸವಾರನ ತೊಡೆ ಸ್ವಲ್ಪ ಸೋಕಿದರೂ ಸಾಕು! ಅದರ ಹಾಗೆ ನಿನಗೆ ಹೆಚ್ಚು 
ಹೇಳಬೇಕಾದ ಅಗತ್ಯವಿಲ್ಲ ನೀನು ಸಂಸ್ಕಾರ ಹೊಂದಿದ ಜೀವ, ರಾಮಯ್ಯ!” 


ಹೀಗೆಂದು ಪ್ರಭು ಹೇಳಿ, ಅನಂತರ ರಾಮಯ್ಯನನ್ನು ಏಕಾಂತದಲ್ಲಿ 
ಕುಳ್ಳಿರಿಸಿಕೊಂಡು, ಆತನಿಗೆ ಇನ್ನೂ ರಹಸ್ಯದ ಸಂಗತಿಗಳನ್ನು ತಿಳಿಯಹೇಳಿದರು. 
ಹೊರಗಿನ ಕೆಲಸಗಳಲ್ಲಿ ಹರಿದುಹೋಗುವ ಇಂದ್ರಿಯವ್ಯಾಪಾರವನ್ನು ತಡೆದಿಡುವುದು 
ಹೇಗೆ, ಜೀವವನ್ನು ದೇಹದಿಂದ ಬೇರ್ಪಡಿಸುವುದು ಹೇಗೆ, ಆ ಜೀವನನ್ನು 
ಪರಮನೊಂದಿಗೆ ಹೊಂದಿಸುವುದು ಹೇಗೆ- ಅದನ್ನೆಲ್ಲ ಸ್ಪಷ್ಟಪಡಿಸಿದರು. ಅದನ್ನು 


ಇ ಐಲ 


ಸಾಧಿಸುವುದಕ್ಕೆ ಬೇಕಾದ ಶಕ್ತಿಯನ್ನೂ ಭಕ್ತಿಯನ್ನೂಉಪದೇಶ ಮಾಡಿದರು. 


“ಹಾಗಾದಕ್ಕೆ ಶಿವು, ಈ ಬಾವಿ ಅಗೆಸುವುದು, ತೋಟ ಮಾಡಿಸುವುದು, ಕೆರೆ 
ಕಟ್ಟಿಸುವುದು ದೇವಸ್ಥಾನದ ಕಾರ್ಯ, ಇವೆಲ್ಲಾ ಏನೂ ಕೆಲಸಕ್ಕೆ ಬಾರದ್ದು ಎಂದು 
ಅರ್ಥವೆ?” ಎಂದರು, ಶಿವೂ ತಾಯಿ. 


“ಹಾಗೆಂದು ಯಾರು ಹೇಳಿದರಮ್ಮ! ಪ್ರಭುದೇವರು ಹೇಳಿದ್ದು 
ರಾಮಯ್ಯನಂಥವರಿಗೆ ಆ ಕೆಲಸ ಅಲ್ಲ ಎಂದು, ಅಷ್ಟೆ ಈ ಕೆಲಸ ಕಡಮೆ ಎಂದು ಅಲ್ಲ; 
ಇದಕ್ಕಿಂತ ದೊಡ್ಡ ಕೆಲಸ ಆಗಬೇಕಾದ್ದು ಇದೆ, ಅದನ್ನ ಆಗಮಾಡಿಸೋ ಸಾಮರ್ಥ್ಯ 


ಸಿದ್ದರಾಮಯ್ಯನಲ್ಲಿ ಸುಪ್ತವಾಗಿ ಇದೆ, ಸಿದ್ದರಾಮಯ್ಯ ಆ ಸಾಮರ್ಥ್ಯವನ್ನ ಜಾಗ್ರತ 
ಮಾಡದೇ ಇದ್ದಾನಲ್ಲಾ ಎ೦ದೇ ಪ್ರಭು ತಾವಾಗಿ ಅವನ ಹತ್ತಿರ ಬಂದದ್ದು” 


“ಓ! ಹಾಗೆನ್ನು! ಆಮೇಲೆ?” 
“ಅಮೇಲೆ...ಪ್ರಭುದೇವರು ಗೋರಕ್ಷನ ಹತ್ತಿರ ಹೋದದ್ದು ಹೇಳಲಾ?” 


“ಇದೇನೋ ಇದು, ಹೀಗೆ ಹಾರಿಸುತ್ತೀಯೆ! ಬಸವಣ್ಣನವರ ಮನೆಗೆ ಬರುವ 
ಮುಂಚೆ...ಯಾರು ಯಾರು ಎಂದೆ? ಗೊಗ್ಗಯ್ಯ..ಆಯ್ತು. ಮುಕ್ತಾಯಕ್ಕ...ಆಯ್ತು 
ಸಿದ್ದರಾಮಯ್ಯ..ಆಯ್ತು. ಈಗ ಈ ಗೋರಕ್ಷನ ಹತ್ತಿರ ಹೋದದ್ದು--ಬಸವಣ್ಣನವರ 
ಮನೆ ಬಿಟ್ಟಿಮೇಲಲ್ಲವೇ?...ಮತ್ತೆ ನಿನ್ನ ಪ್ರಭು ಬಸವಣ್ಣನವರ ಮನೆಯಲ್ಲಿ ಇರುವಾಗ, 
ಅದು ಯಾರೋ ಮಹದೇವಿಯಕ್ಕನಿಗೆ ಉಪದೇಶ ಮಾಡಿದರು ಎಂದೆಯಲ್ಲೊ! ಅದು 
ಮರೆತೇ ಹೋಯಿತಾ?” 


ಶಿವೂ ಸುಸ್ತಾದ. “ದೇವರೇ ಗತಿ! ಅಮ್ಕಾ ನಿನ್ನಂಥವರು ಒಬ್ಬರಿಬ್ಬರು ಕ್ಲಾಸಿನಲ್ಲಿ 
ಇದ್ದುಬಿಟ್ಟರೆ, ನಮ್ಮಮೇಷ್ಟರುಗಳ ಗತಿ ಬೇಡಾ ಬೇಡ! ಕಿವಿಕೊಟ್ಟು ಕೇಳುವವರು ಇಷ್ಟು 
ಗಮನವಿಟ್ಟು ಬಿಟ್ಟರೆ, ಹೇಳುವವರು ಬದುಕಿದಹಾಗಾಯಿತು!” ಎಂದ. 

“ಮತ್ತೆ ನಿದ್ರೆ ಕೆಟ್ಟು ಕೇಳುವುದಕ್ಕೆ ಕುಳಿತದ್ದು--ವಿಷಯ 
ತಿಳಿದುಕೊಳ್ಳುವುದಕ್ಕೊ? ಸುಮ್ಮನೆ ಹೊಕ್ತು ಕಳೆಯುವುದಕ್ಕೊ?” 

“ಅದು ಸರಿ, ಎನ್ನು. ಆದರೆ, ಅಮ್ಯ ನಾನು ಮಹದೇವಿಯಕ್ಕನವರ 
ವಿಚಾರವನ್ನು ಬೇಕೆ೦ತಲೇ ಬಿಟ್ಟುಕೊ೦ಡಿದ್ದೆ--ಆಮೇಲೆ ಹೇಳೋಣ, ಎಂದು.” 


“ಗೊತ್ತು ಗೊತ್ತು ಬಿಡೋ ಜೆಟ್ಟಿ ಬಿದ್ದದ್ದು ಅದೂ ಒಂದು ವರಿಸೆ, ಎಂದ ಹಾಗೆ.” 


“ಹಾಗೇ ಎ೦ದುಕೊ. ಅಮೇಲೆ ನಿನಗೇ ಗೊತ್ತಾಗುತ್ತೆ ನಾನು ಹೇಳಿದ್ದು 
ನಿಜವೋ ಸುಳ್ಳೋ ಎಂದು.” 


“ಆಗಲಪ್ಪ. ಮುಂದಕ್ಕೆ ಹೇಳು. ಗೋರಕ್ಷನ ಕಥೆಯನ್ನೇ.” 


ಬಸವಣ್ಣನವರ ಮನೆಯಿ೦ದ ಹೊರಟು, ಪ್ರಭು ಶ್ರೀಶೈಲಕ್ಕೆ ಬ೦ದರು. 


ಶ್ರೀಶೈಲ ಸರ್ವಚಿ೦ತಾನಣಿಗಳಿಗೆ ಜನ್ಮಸ್ಥಾನ, ಸಮಸ್ತವಾದ ದಿವ್ಯೌಷಧಿಗಳಿಗೆ 
ತವರುಮನೆ, ಅನೇಕ ರೀತಿಯ ಅಮೃತದ ಬಿಲಗಳು ಇಲ್ಲಿವೆ, ಸಿದ್ದರಸದ ಬಾವಿಗಳು 
ಇಲ್ಲಿವೆ, ಗುಪ್ತವಾದ ನಿಧಿ ನಿಕ್ಷೇಷಗಳು ಕಾಣಿಸುವ ಕಣ್ಣಿನ ಅಂಜನಗಳು ಇಲ್ಲಿವೆ 
ಎಂದು ಅವುಗಳನ್ನು ಅರಸುತ್ತಾ ಅಲ್ಲಿ ಅನೇಕರು ಬಂದು, ಅವುಗಳನ್ನು ಪಡೆಯಲು 
ಸಾಧನೆ ಮಾಡುತ್ತಿದ್ದರು. ಆ ಶ್ರೀಪರ್ವತ ಎಂತಹ ಅದ್ಭುತವಾದುದೆಂದರೆ--ಅದರ 
ಶಿಖರದಲ್ಲಿ ನಡೆದಾಡುವ ಬಳ್ಳಿಗಳು, ನಗುವ ಗಿಡಗಳು, ಮಾತನಾಡುವ ಕಲ್ಲುಗಳು, 
ಕಾಂತಿಯಿಂದ ಉರಿಯುವ ವೃಕ್ಷಗಳು, ಬಣ್ಣಬಣ್ಣದ ಬೆಳಕಿನ ಪೊದೆಗಳು, ಕುಡಿದೊಡನೆ 
ಅಂತಃಕರಣ ಶುದ್ಧವಾಗುವ ಮಡುಗಳು, ಜಾತಿವೈರವನ್ನು ಬಿಟ್ಟಿ ಖಗ ಮೃಗ 
ಮೊದಲಾದುವು! ಏರಿಹೋದರೆ, ಮೇಲೆ ಸತ್ಯಲೋಕಕ್ಕೆ ಕರೆದೊಯ್ಯುವ 
ಗಿರಿಶಿಖರಗಳು! ಇಳಿದುಬ೦ದರೆ, ಕೆಳಗೆ ಸಪ್ಪಪಾತಾಳಗಳ ಕೊನೆಯನ್ನು ತೋರಿಸುವ 
ಅಗಾಧವಾದ ಬಿಲಗಳು! ಎಲ್ಲೆಲ್ಲಿನೋಡಿದರೂ, ಸಾಧಕರು ಏನೇನು ಬೇಡಿದರೆ ಅದನ್ನು 
ಸಮೃದ್ಧಿಯಾಗಿ ಕೊಡುವ ಸುವಸ್ತುಗಳು! ಇಂತಹ ಶ್ರೀಶೈಲಕ್ಕೆ ಪ್ರಭುದೇವರು ಬ೦ದರು. 


ಅಲ್ಲಿ ಒಬ್ಬ ಸಾಧಕ, ಗೋರಕ್ಷ ಎ೦ಬಾತ. “ದೇಹವನ್ನು ವಜ್ರದ ಹಾಗೆ 
ಗಟ್ಟಿಯಾಗಿ ಮಾಡಿಕೊಂಡುಬಿಟ್ಟರೆ, ಸಾವು ನನ್ನ ಹತ್ತಿರ ಸುಳಿಯುವುದಿಲ್ಲ” 
ಎಂದುಕೊಂಡು, ಆತ ಸಾಧನೆಮಾಡಿ ವಜ್ರಕಾಯವನ್ನು ಸಂಪಾದನೆ ಮಾಡಿಕೊಂಡಿದ್ದ 
ಇಂಥವನ ಬಳಿಗೆ ಪ್ರಭು ಬಂದರು. 


ತಾನು ದೊಡ್ಡ ಸಾಧಕನೆಂದು ಗೋರಕ್ಷನಿಗೆ ಹಮ್ಯು ಆದ್ದರಿ೦ದ ಆತ ಪ್ರಭುವಿಗೆ 
ನಮಸ್ಕಾರ ಮಾಡದೆ ಬಿಂಕದಿಂದ ಹಾಗೇ ಸೆಟೆದುನಿಂತೇ ಕೈಮುಗಿದು, ಶರಣೆಂದು 


ಆದರೂ ಮರ್ಯಾದೆಯನ್ನು ಮರೆಯಲಿಲ್ಲ ಆತ. ಪ್ರಭುವನ್ನು ಒ೦ದು ಎತ್ತರವಾದ 
ಪೀಠದಲ್ಲಿ ಕುಳ್ಳಿರಿಸಿ, ವಿಶ್ವಾಸದಿಂದ ಅವರ ಕುಶಲಪ್ರಶ್ನೆಯನ್ನು ವಿಚಾರಿಸಿದ: “ಎಲ್ಲಿಂದ 
ಬಿಜಯಮಾಡಿದಿರಿ? ನಿನು ಕಾರಣ ದಯೆ ಮಾಡಿದಿರಿ? ಅಪ್ಪಣೆಕೊಡಿಸಬೇಕು. ನೀವು 
ಬರುವುದು ನಮಗೆ ಬಹುದೊಡ್ಡ ಭಾಗ್ಯ ಬಂದ ಹಾಗಾಯಿತು!” ಎ೦ದು ಉಪಚಾರದ 
ಮಾತನಾಡಿದನು. 


ಪ್ರಭು ಅದಕ್ಕೆ ಹೇಳಿದರು: “ಭಕ್ತಿಯನ್ನು ಕಡೆಯಬೇಕೆಂದು ಬಂದಿದ್ದೇವೆ, 
ಗೋರಕ್ಷ. ಈ ಕಡೆಯ ಮನುಷ್ಯರ ಮನಸ್ಸಿಗೆ ಕಡೆಯನ್ನು ಮಾಡುವುದಕ್ಕಾಗಿ 
ಬಂದಿದ್ದೇವೆ. ದೇಹದ ಮೇಲಿನ ಆಸೆಯಿಂದ ಕುದಿದು ಕೋಟಲೆಪಡುವವರ 
ಕಳವಳವನ್ನು ಕಳಚುವುದಕ್ಕಾಗಿ ನಾವು ನಡೆದು ಬಂದಿದ್ದೇವೆ, ಗೋರಕ್ಷ!” 


ಗೋರಕ್ಷನಿಗೆ ವಿಸ್ಮಯವಾಯಿತು. “ಇದೇನಿದು! ಈತನ ಉತ್ತರದ ರೀತಿ 
ಹೊಸತಾಗಿದೆ. ನಾನು ಲೌಕಿಕಕ್ಕೆ ಸಂಬಂಧಪಟ್ಟಿ ಪ್ರಶ್ನೆ ಕೇಳಿದರೆ, ಈತನು 
ಪರಮಾರ್ಥವನ್ನು ಸೂಚಿಸಿ ಉತ್ತರ ಹೇಳುತ್ತಿದ್ದಾನೆ! ಅದೂ ಅಲ್ಲದೆ, ನನ್ನನ್ನು 
ವಿಚಾರಿಸದೆಯೇ ನನ್ನ ಹೆಸರನ್ನೂ ತಿಳಿದಿದ್ದಾನೆ! ನಿಜವಾಗಿಯೂ ಈತನೇ ನನ್ನ 
ಗುರುವಾದ ಆದಿನಾಥನಿರಬೇಕು ಖಂಡಿತ!” ಎಂದುಕೊಂಡು, “ಎಲೆ ಮಹಾ ಪುರುಷ! 
ನಿನ್ನ ಅ೦ತಸ್ಥವು ನಮ್ಮ ಬುದ್ದಿಗೆ, ಎಷ್ಟು ನೋಡಿದರೂ, ನಿಲುಕದು. ನಿನ್ನ ರೀತಿ 
ಹೊಸದಾಗಿದೆ. ನಿನ್ನ ನೆಲೆಯನ್ನು ನೀನೇ ನಮಗೆ ತಿಳಿಸಬೇಕು.” ಎಂದು ಪ್ರಭುವನ್ನು 
ಕೇಳಿಕೊಂಡನು. 


ಅದಕ್ಕೆ ಪ್ರಭುವೆಂದರು: “ತನ್ನ ಒಳಗಿರುವುದನ್ನೇ ತಿಳಿಯದವನು ಇತರರ 
ಒಳಗಿರುವುದನ್ನು ಹೇಗೆ ತಿಳಿದಾನು, ಗೋರಕ್ಷ? ಕಣ್ಣುಕಾಣದ ಕುರುಡ, ಕನ್ನಡಿ ಹಿಡಿದ 
ಮಾತ್ರದಿಂದ, ಏನು ಕ೦ಡಾನು? ನನ್ನೊಳಗಿನ ನಿರಾಳವೆ೦ಬುದು ನಿನಗೆ ಮಾತುಗಳಿಂದ 
ವರ್ಣಿಸಲಾಗದ್ದು ಗೋರಕ್ಷ.” 


ಗೋರಕ್ಷನಿಗೆ ಸ್ಪಲ್ಪಹ೦ಗಿಸಿದ ಹಾಗಾಯಿತು. “ನನ್ನಅ೦ತಸ್ಥವನ್ನುನಾನು ಬಲ್ಲೆ 
ನಮ್ಮ ಸ೦ಪ್ರದಾಯದ ಪ್ರಕಾರ, ಈ ದೇಹವು ನಷ್ಟವಾಗದಂತೆ ಇದನ್ನು ವಜ್ರ 
ಮಾಡಿಕೊಂಡು, ನಾನೂ ಮುಕ್ತಿಯನ್ನು ಪಡೆದಿದ್ದೇನೆ” ಎಂದನು. 


“ಸಂಪ್ರದಾಯದ ಮಾರ್ಗ ಅಷ್ಟು ಸುಲಭವಲ್ಪ ಗೋರಕ್ಷ. ಎಂದಿದ್ದರೂ 
ಕೆಡುವ ಈ ದೇಹವನ್ನು ಶಾಶ್ವತವೆಂದು ನಂಬುವುದು ಮೂರ್ಬತನ.” 


“ಹೌದು, ಹೌದು. ತಿಳಿಯದವರ ಕೈಯಲ್ಲಿ ಈ ದೇಹ ಎಂದಿದ್ದರೂ ಕೆಡುವ 
ಒಡವೆಯೇ. ಆದರೆ, ತಿಳಿದವರ ಕೈಯಲ್ಲಿ ಇದೇತಾನೇ ರತ್ನವಾಗಬಲ್ಲುದು.” 


ಪ್ರಭು ಎಷ್ಟೋ ಪರಿಯಿಂದ ಅವನ ತಪ್ಪುಭಾವನೆಯನ್ನು ತಿಳಿಸಲು 
ನೋಡಿದರು. ಗೋರಕ್ಷನಿಗೆ ಅದು ಮನಸ್ಸಿಗೆ ಹಿಡಿಯಲಿಲ್ಲ. ಕಡೆಗೆ ಹೇಳಿದ: 
“ಹಾಗಾದರೆ, ಏಳು. ಈ ಆಯುಧ ಹಿಡಿದುಕೋ. ನಿನ್ನಕೈಲಾದಷ್ಟು ಜೋರಿನಿ೦ದ ನನ್ನ ಈ 
ದೇಹಕ್ಕೆ ಹೊಡೆ. ಇದರಲ್ಲಿ ಒಂದು ಕೂದಲು ಹರಿದರೆ, ಮುರಿದರೆ, ನಾನು ಸಿದ್ದನೇ 
ಅಲ್ಲ!” ಎ೦ದು ಒ೦ದು ಖಡ್ಗವನ್ನು ನೀಡಿದನು. | 


“ಆಗಲಿ. ಒಲ್ಲೆಎನಲೇಕೆ? ಇವನ ಅರ್ತಿಯನ್ನು ಆದರಿಸೋಣ. ಒ೦ದು ವೇಳೆ 
ಏಟಿಗೆ ಸಿಕ್ಕಿ ಸತ್ತನಾದರೂ ನಾವು ಇವನನ್ನು ಮತ್ತೆ ಸೃಷ್ಟಿಸಬಹುದಲ್ಲಾ!” 
ಎ೦ದುಕೊಳ್ಳುತ್ತಾ ಪ್ರಭು, ಏನೂ ಹಿಂದೆಗೆಯದೆ ಬಲವಾಗಿ ರುಳಪಿಸಿ ಹೊಡೆದರು. 
ಹೊಡೆದರೆ--ಖಣಿ ಖಟಿಲು ಶಬ್ದವಾಯಿತು! ನೆಲ ನಡುಗಿತು! ಬೆಟ್ಟಿದಿಂದ ಬಂಡೆಗಳು 
ಉದುರಿದುವು! ಆದರೂ ಗೋರಕ್ಷನ ಒಂದು ಕೂದಲೂ ಕೊಂಕಲಿಲ್ಲ! “ಎಂಥ 
ಬರಸಿಡಿಲೇ ಬರಲಿ, ಎಂಥ ಶೀತೋಷ್ಟಗಳೇ ಆಗಲಿ, ಯಾವ ಖಡ್ಗದ ಏಟೇ ಬೀಳಲಿ, 
ಕೆಡದೆ ನಿಲ್ಲುವ ವಜ್ರದ ಬಿರುಸಿನ ಈ ಶರೀರವು ಸಿದ್ಧಿಯಲ್ಲದಿದ್ದರೆ, ಬೇರೆ ಯಾವುದು 
ಸಿದ್ಧಿ? ನಿನಗೆ ಗೊತ್ತಿದ್ದರೆ ಹೇಳು?” ಎ೦ದು ಆಡಿದನು. 


ಪ್ರಭು ಹೇಳಿದರು: “ಹಾಗಾದರೆ, ಈ ಕತ್ತಿಯನ್ನುನೀನೂ ಹಿಡಿದುಕೊ. ನನ್ನನ್ನೂ 
ಹೊಡೆದುನೋಡು, ನಿನ್ನಮುಷ್ಟಿಗೂ ಭುಜಕ್ಕೂ ಇರುವ ಬಲವನ್ನೆಲ್ಲಪ್ರಯೋಗಿಸಿ ಹೊಡೆ. 
ಹೊಡೆದು ನೋಡು, ಮಾತನಾಡಿ ಏನು ಪ್ರಯೋಜನ!” 


ಆಗಗೋರಕ್ಷನು “ಈತನ ಸಿದ್ದಿತನದ ಠೀವಿಯನ್ನೂ ನೋಡಿಯೇ 
ಬಿಡೋಣ!” ಎಂದುಕೊಂಡು ಪ್ರಭುವಿನ ಮೈಯ ಮೇಲೆ ಎಡಗಡೆಯಿಂದಲೂ 
ಬಲಗಡೆಯಿ೦ದಲೂ ಕತ್ತಿಯನ್ನು ಬೀಸಿದನು. ಬೀಸಿದರೆ ಕತ್ತಿ ಬಯಲನ್ನು ತಾಗಿದಂತೆ 
ಅತ್ತಿಂದ ಇತ್ತ, ಇತ್ತಿಂದ ಅತ್ತ ಹಾಯ್ದಿತು. ಸಪ್ಲುಳಾಗಲಿಲ್ಪ ಆಯುಧ ತಡೆಯಲಿಲ್ಲ ಅದು 
ಮೊಂಡಾಗಲಿಲ್ಪ ದೇಹದ ನಿಲವು ತಪ್ಪಲಿಲ್ಲ. ಆ ಹರಿತವಾದ ಕತ್ತಿ ಹಾರುವ ಹದ್ದಿನ ಹಾಗೆ, 
ಪ್ರಭುವಿನ ಬಯಲು ದೇಹದಲ್ಲಿ ಈಸಾಡಿತು! 


“ಇದು ಚೋದ್ಯ!” ಎಂದ ಗೋರಕ್ಷ. ತನ್ನನ್ನು ಹೊಡೆದರೆ, ಕತ್ತಿ ಖಣಿಲೆಂದಿತು; 
ತಾನು ಆತನನ್ನು ಹೊಡೆದರೆ ಬಯಲನ್ನು ಹೊಯ್ದಂತೆ ನುಣುಚಿ ನುಣ್ಣನೆ 
ಜಾರಿಹೋಯಿತು! “ಇದು ಯಾವ ಮಹಿಮೆಯ ಗುಣವೊ?” ಎಂದು ವಿನಯದಿಂದ 
ಕೇಳಿಕೊ೦ಡ. 


ಪ್ರಭು ಎಂದರು: “ಗೋರಕ್ಷ! ದೇಹ ಬಲಿತರೆ, ಮಾಯೆ ಬಲಿಯುತ್ತದೆ. 
ಮಾಯೆ ಬಲಿತಕ್ಕೆ ಆಸೆ ಬಲಿಯುತ್ತದೆ. ದೇಹ, ಮಾಯೆ, ಅಸೆ--ಈ ಮೂರನ್ನು 
ಬಲಿಯಿಸಿದವನು ಸಿದ್ದನಲ್ಪ ಈ ಮೂರರ ಹಂಗನ್ನೂ ಮೀರಿದವನು--ಅವನೇ 
ಸಿದ್ದರಲ್ಲಿ ಸಿದ್ದ! ಕೇಳು, ಗೋರಕ್ಷ!” 


ಗೋರಕ್ಷನ ಅಜ್ಞಾನ ಚೆದರಿಹೋಯಿತು. “ಇದುವರೆಗೆ ನಿನ್ನ ಮಹಿಮೆಯನ್ನು 
ತಿಳಿಯದೆ, ನನ್ನ ಮದದಿ೦ದ, ಸರ್ವ ತಪ್ಪುಗಳನ್ನೂ ಮಾಡಿದೆ. ಕ್ಷಮಿಸಿ ಕಾಪಾಡಬೇಕು 
ಎ೦ದು ಪ್ರಭುವಿನ ಪಾದಗಳಲ್ಲಿ ಉದ್ದಂಡ ನಮಸ್ಕಾರಮಾಡಿ, ಗೋರಕ್ಷನು ಭಯ 
ಭಕ್ತಿಯ ಭಾರದಿಂದ ಬಾಗಿದನು. 


ಆಗ ಪ್ರಭು--ಬಿಸಿಯ ಹದವನ್ನು ತಿಳಿದು ಲೋಹವನ್ನು 
ಬೆಸೆಯುವುದಿಲ್ಲವೇ, ಹಾಗೆ--ಗೋರಕ್ಷನ ಮನಸ್ಸು ಪರಿಪಕ್ಚವಾಗಿ ಹಸನಾದುದನ್ನು 
ತಿಳಿದು, 'ಇನ್ನು ಅವನಿಗೆ ಉಪದೇಶಕೊಡುವೆನು' ಎ೦ದು ಆತನನ್ನು ಕರುಣೆಯಿ೦ದ 
ಮನ್ನಿಸಿದರು. ಅನಂತರ ಆತನಿಂದ ಗುರುಪೂಜೆಯನ್ನು ಕೈಕೊಂಡು, 'ಇನ್ನು ಯಾರು 
ಯಾರು ಅಜ್ಞಾನಿಗಳು ಇರುವರೋ ಅವರನ್ನುಸುಜ್ಞಾನಿಗಳನ್ನಾಗಿ ಮಾಡುತ್ತೇನೆ” ಎಂದು 
ಮುಂದೆ ಹೊರಟರು. 


ಉತ್ತರದ ದೇಶಗಳಲ್ಲಿ ಪ್ರಭು ಅನೇಕ ಆಶ್ರಮಗಳನ್ನು ಕಂಡರು. ಅಲ್ವಿ ಕಳಿತ 
ಹಣ್ಣುಗಳಿ೦ದ ತು೦ಬಿದ ಮರಬಳ್ಳಿಗಳು, ತಿಳಿಯ ನೀರಿನ ಕೊಳಗಳು ಸುಮಧುರವಾಗಿ 
ಹಾಡುವ ಹಕ್ಕಿಗು೦ಪುಗಳು--ಇವುಗಳಿ೦ದ ತುಂಬಿದ ಮಹಾ ಅರಣ್ಯವನ್ನು ಕಂಡರು. 
ಅಲ್ಲಿ ಕೆಲವರು ವೇದವನ್ನು ಓದುವರು, ಕೆಲವರು ಶಾಸ್ತ್ರವನ್ನು ಕೇಳುವರು, ಕೆಲವರು 
ವೇದಾರ್ಥವನ್ನು ಉಪನ್ಯಾಸಮಾಡುವರು. ಕೆಲವರು ದರ್ಶನ ತರ್ಕಗಳ ಭೇದವನ್ನು 
ಚರ್ಚೆಮಾಡುವರು. ಕಾಡೆಲ್ಲಶಬ್ದಸ೦ಭ್ರಮದಿ೦ದ ತುಂಬಿ ತುಳುಕುತ್ತಿತ್ತು. 


ಪ್ರಭುದೇವರು ಅಲ್ಲಿನ ಮುನಿಗಳನ್ನು ನೋಡಿದರು. “ಉಡುವುದಕ್ಕೆ ನಾರು, 
ಹಸಿವಾದರೆ ಹಣ್ಣು ಬಳಿಯಲು ವಿಭೂತಿ, ಹಾಸಲು ಕೃಷ್ಣಾಜಿನ, ವಾಸಕ್ಕೆ ಅಡವಿ--ಹೀಗೆ, 
ಮುನಿಗಳಿಗೆ ಇನ್ನೂ ಈ ಸ೦ಸಾರ ಬಿಡದಲ್ಲಾ!” ಎ೦ದುಕೊ೦ಡರು. “ನಾರುಬಟ್ಟಿಗಾಗಿ 
ಮರವನ್ನು ನಿರೀಕ್ಷಿಸಿಕೊಂಡು, ಆಹಾರಕ್ಕಾಗಿ ಕ೦ದಮೂಲಗಳಿಗೆ ಕೈಯೊಡ್ಡಿ 
ನೀರಡಿಕೆಗಾಗಿ ನಾನಾ ನದಿ ಸರೋವರಗಳನ್ನು ಎದುರು ನೋಡುತ್ತಿರುವ ಈ ಸಂಸಾರ 
ಇನ್ನೂ ಇವರನ್ನು ಬಿಡದಲ್ಲಾ! ಇವರ ಗತಿಯೇ ಹೀಗಾದರೆ, ಉಳಿದವರ ಗತಿಯೇನು?” 
ಎಂದುಕೊಂಡರು. 


ಅನ೦ತರ ಅವರ ಯಜ್ಞಯಾಗಾದಿಗಳನ್ನು ನೋಡಿ, ನಿಜವಾದ ಯಾಗ 
ಯಾವುದೆಂದು ಅವರಿಗೆ ಬೋಧಿಸಿದರು: “ಅಹಂಕಾರ ಎಂಬುದೇ ನಾವು 
ಯಾಗಮಾಡಬೇಕಾದ ಪಶು. ಮನಸ್ಸೇ ಆ ಪಶುವನ್ನು ಕಟ್ಟುವ ಕ೦ಬ. ಉಸಿರು 
ಎಂಬುದೇ ಆ ಪಶುವನ್ನು ಆ ಕಂಬಕ್ಕೆ ಕಟ್ಟುವ ಹಗ್ಗ ವಿವೇಕವೇ ಆ ಪಶುವನ್ನು 
ಕತ್ತರಿಸುವ ಶಸ್ತ್ರ ಸುಜ್ಜಾನವೇ ಅದನ್ನು ಸುಡುವ ಬೆಂಕಿ. ಸದಾ ಪವಿತ್ರನಾದ ಆತ್ಮನೇ ಈ 
ಯಜ್ಞಮಾಡತಕ್ಕವನು. ಇಂಥ ಯಜ್ಞದಲ್ಲಿ ಸುಳ್ಳಾದ್ದನ್ನೆಲ್ಲ ಆಹುತಿ ಕೊಟ್ಟು ಉಳಿಯುವ 


ಇ ೪"ದಇಾ 


ಸತ್ಯದ ಪ್ರಸಾದದಿಂದ ದೊರಕುವ ತೃಪ್ತಿಯೇ ಪರಮಾನ೦ದವೆಂಬುದು. ಸತ್ಯವೂ 


ಶಾಶ್ವತವೂ ಆದ ಆ ಪರತತ್ತ್ವವೇ ತಾನು ಎಂಬುದನ್ನು ತಿಳಿಯುವುದೇ ಈ ಯಾಗದ 
ಫಲ” ಎಂಬುದಾಗಿ ಅವರು ಮಾಡುತ್ತಿದ್ದ ಯಾಗಗಳಿಗೆ ಬದಲಾಗಿ ಆತ್ಮಯಾಗವನ್ನು 
ಬೋಧಿಸಿದರು. ಅವರೂ ಅದರಂತೆ ನಡೆಯು ಉತ್ತಮ ಮಾರ್ಗದಲ್ಲಿ 


ಮುಂದುವರಿದರು. 


ಮಾಯಾಕೋಲಾಹಲ 


ದೀಪ ಇದ್ದಕ್ಕಿದ್ದಂತೆ ಆರಿಹೋಯಿತು. “ದೀಪ ಅಆರಿಹೋಯಿತಲ್ಲಾ!” 


ಬರದ 


ಎಂದರು, ಶಿವೂತಾಯಿ. 


“ಹೇಗೂ, ನಾನೇ ಆರಿಸಬೇಕೆಂದಿದ್ದೆ ಅದು ತೊಂದರೆಯಿಲ್ಲದೆ ತಾನಾಗಿಯೇ 
ಆರಿಕೊಂಡಿತು. ನನ್ನ ಮುಂದಿನ ಕತೆಗೆ ಒಳ್ಳೇ ಹೊಂದಿಕೊಂಡ ಹಾಗೆ ಬಂತು, ಈ 
ಕತ್ತಲೆ.” ಎಂದ, ಶಿವು. 


“ಅದೇನು ಹೊಂದಿಕೆ, ಅಪ್ಪ ಹಾಗೆಂದರೆ?” 


“ಅದೇ? ಮಹದೇವಿಯಕ್ಕನವರ ಕಥೆ ಹೇಳಬೇಕಾಗಿತ್ತಲ್ಲಾ-ಅದನ್ನು 
ಹೇಳಬೇಕಾದರೆ ಪಾರ್ವತೀದೇವಿಯ ತಾಮಸಕಳೆಯ ಪೂರ್ವಕಥೆಯಿಂದ 
ಪ್ರಾರಂಭಿಸಬೇಕು. ಆ ತಾಮಸಕ್ಕೆ ಈ ಕತ್ತಲೆಗೆ ಚೆನ್ನಾಗಿ ಹೊ೦ದಿಕೆಯಾಯಿತು, ಎಂದೆ.” 


“ಬೀದಿಬಾಗಿಲು, ಹಿತ್ತಿಲಬಾಗಿಲು ತಾಪಾಳು ಹಾಕಿದೆಯೇನೊ? ತಾಳು, ಒ೦ದು 
ಸಲ ನೋಡಿಬಿಡುತ್ತೇನೆ” ಎ೦ದು ಶಿವೂತಾಯಿ, ಎದ್ದರು. 


“ಹಾಕದೇ ಇದ್ದರೂ, ದೇವರಿದ್ದಾನೆ, ಬಿಡಮ್ಮಾ' ಎಂದ ಶಿವು, ಬಿದ್ದುಕೊಂಡಿದ್ದ 
ಹಾಗೇ ನಗುತ್ತಾ. 


“ನಮ್ಮ ಕೆಲಸ ನಾವು ಮಾಡಿದ ಮೇಲೆ, ದೇವರನ್ನು ನೋಡಿಕೊಳ್ಳುವುದಕ್ಕೆ 
ಬಿಡುವುದು!” ಎನ್ನುತ್ತಾ ಶಿವೂತಾಯಿ ಬಾಗಿಲು ಭದ್ರಪಡಿಸಿದ್ದನ್ನು ಕತ್ತಲಲ್ಲಿ ಹಾಗೇ 
ಕೈಯಿಂದ ನೋಡಿಕೊಂಡು ಬಂದು, ಮಲಗಿದರು. ಮಲಗಿದ ಮೇಲೆ, “ಅಯ್ಯೋ! ಎದ್ದ 
ಕೈಲೇ ಸ್ವಿಚ್‌ ಹಾಕಿಬಿಡಬೇಕಾಗಿತ್ತು” ಎಂದರು. 


“ಇರಲಿ, ಬಿಡಮ್ಮ ಪಾರ್ವತಿಯ ಸಾತ್ತ್ವಿಕ ಕಳೆಯ ಪ್ರಸ್ತಾಪ ಬರುವ ಹೊತ್ತಿಗೆ, 
ಹೋದ ಬೆಳಕು ಅದೂ ತಾನಾಗಿಯೇ ಬರುತ್ತದೋ ಏನೋ, ನೋಡೋಣ.” 


“ಇದೇನಿದು--ತಾಮಸಕಳೆ, ಸಾತ್ವ್ವಿಕಕಳೆ? ಪಾರ್ವತೀದೇವಿ ಎಲ್ಲಿಂದ 
ಬಂದಳೋ, ಈ ನಿನ್ನಮಹದೇವಿಯಕ್ಕನ ಕಥೆಗೆ?” 


“ಈ ಮಹದೇವಿಯಕ್ಕ ಬಸವಣ್ಣನವರು, ಸಿದ್ಧರಾಮಯ್ಯ ಇವರೆಲ್ಲ 
ಅವತಾರಪುರುಷರು, ಅಮ್ಯ ಎಂದರೆ, ಈ ಭೂಮಿಯಲ್ಲಿ ಯಾವುದೋ ಅಗತ್ಯವಾಗಿ 
ಆಗಬೇಕಾಗಿದ್ದ ಕಾರ್ಯವನ್ನು ಮಾಡಿ ಹೋಗುವುದಕ್ಕೋಸ್ಕರ ಕೈಲಾಸದಿಂದ ಇಲ್ಲಿಗೆ 
ಬಂದುಹೋದವರು.” 


“ಕ್ರಿ ಪುರಾಣ ಎಂದು ಹೇಳು!” 


“ಆ! ಪುರಾಣ. ನಮ್ಮದೇಶದಲ್ಲಿ ಏನಮ್ಮ ಅಂಕಿಗೆ, ಇಸವಿಗೆ ಲೆಕ್ಕಕ್ಕೆ 
ಏನಾದರೂ ಸಿಕ್ಕಿದರೆ, ಅದು 'ಚರಿತ್ರೆ'; ಇಸವಿಗೆ ಸಿಕ್ಕದೆ, ಈ ಲೋಕದ ಕತೆ ಆದರೆ, ಅದು 
'ಇತಿಹಾಸ'; ಅದೇ ಏನಾದರೂ ಪರಲೋಕದ ಕತೆ ಆಗಿಬಿಟ್ಟರೆ, ಅದು 'ಪುರಾಣ.' ನಮ್ಮ 
ದೇಶದಲ್ಲಿ ಅಂತೂ, ಈ ಚರಿತ್ರೆ ಇತಿಹಾಸ, ಪುರಾಣ ಇವು ಮೂರೂ ಒಂದನ್ನು ಒಂದು 
ಬಿಡದೆ ಹೊಂದಿಕೊಂಡೇ ಇವೆ. ಆದ್ಧರಿಂದ, ಈಗ ಎಂಟುನೂರು ವರ್ಷದ ಹಿಂದಿನ 
ಮಹಾಪುರುಷರ ನಿಜವಾದ ಚರಿತ್ರೆ ಎ೦ದು ನೋಡುವುದಕ್ಕೆ ಹೊರಟರೂ, ಅದರ 
ಜೊತೆಗೆ ಸ್ವಲ್ಪ ಸ್ವಲ್ಪ ಈ ಹಳೆಯ ಪುರಾಣವೂ ಸೇರಿಕೊಂಡಿರುತ್ತೆ. ಇದನ್ನು ಸ್ವಲ್ಪ 


ವಲ ದಬ 


ಸಹಿಸಿಕೊಬೇಕು.” 


“ಏನೆ೦ದೆ? ಸಹಸಿಕೊಬೇಕಂತೆ! ಎಳೇನಿ೦ಬೇಕಾಯಿ! ಸವಿಯಬೇಕು ಎನ್ನು! 
ನಮಗೇನೋ, ಅಪ್ಪ ಹಳೇ ಕಾಲದವರಿಗೆ, ನಿನ್ನ ಒ೦ದು ಚರಿತ್ರೆ ಕೇಳೋ ಕಡೆ 
ಒಂದುನೂರು ಪುರಾಣ ಕೇಳಿಯೇವು. ನನಗಂತೂ ನಂಬಿಕೆ, ಧೈರ್ಯ, ಭಕ್ತಿ ಎಲ್ಲಾನಮ್ಮ 


ಹರಟೆ. ಹೇಳು, ಮುಂದಿನ ಕಥೆ.” 


ಈಗ, ಕಥೆ ಕೈಲಾಸದಲ್ಲಿ ಅಮ್ಯ ಅಲ್ಲಿ ಈಶ್ವರ, ಪಾರ್ವತಿ ಒಟ್ಟಿಗೇ 
ಕುಳಿತಿರುವರಂತೆ. ಆ ಜೋಡಿಯನ್ನು 'ಶಿವಪಾರ್ವತಿ ದ್ವಂದ್ಹ' ಎ೦ದು ಕರೆಯುತ್ತಾರೆ. 
ಅವರು 'ಜೋಡಿ' ಆದರೂ 'ಇಬ್ಬರು' ಎನ್ನುವ ಹಾಗೆ ಇರುವುದಿಲ್ಲವಂತೆ. ಅದು ಅಲ್ಲಿನ 
ಸ್ವಾರಸ್ಯ! ಚಂದ್ರನಲ್ಲಿ ತಂಪು ಸೇರಿರುವ ಹಾಗೆ, ಕರ್ಪೂರದಲ್ಲಿಕ೦ಪು ಕೂಡಿರುವ ಹಾಗೆ, 
ಕನಕದಲ್ಲಿ ಕಾ೦ತಿ ಹೊ೦ದಿರುವ ಹಾಗೆ ಶ೦ಕರನೂ ಶಕ್ತಿಯೂ ಅನ್ಯೋನ್ಯವಾಗಿ 
ಇರುವರಂತೆ. ಅಲ್ಲಿ ಮ್ಯಡನನ್ನು ನೋಡಿದರೆ, 'ಈತನೇ ಮೂಲಾತ್ಮವೆಂಬ ಮಹಾವ್ಯಕ್ಷ' 
ಎನಿಸುವುದಂತೆ. ಆತನ ಜಡೆಗಳೇ ಬೇರುಗಳು, ಗಂಗೆಯ ಮಡುವೇ ಪಾತಿಯ ನೀರು, 
ದೇಹವೇ ಮರದ ಮೈ ನಾಗಾಭರಣಗಳೇ ಎಲೆ ಗರಿ, ಅಭಯ ವರದ ಹಸ್ತಗಳೇ ಹೂ 
ಹಣ್ಣು! ಆತನನ್ನುಬಿಡದೆ ತಬ್ಬಿಕೊ೦ಡಿರುವ ಮೃಡಾಣಿ ತಾನೇ ಆ ಮೂಲಾತ್ಮವ್ಯಕ್ಷಕ್ಕೆ ಹಬ್ಬಿ 
ಹೆಣೆದುಕೊಂಡ ಬಳ್ಳಿಯ ಹಾಗೆ ಇರುವಳಂತೆ! 


ಒಂದು ದಿನ ಶಿವನ ಸಭೆಯಲ್ಲಿ ಪಾರ್ವತೀದೇವಿ ಒಂದು ಪ್ರಶ್ನೆ ಕೇಳಿದಳು: 
“ಶಿವನೇ! ನಿನ್ನ ಒಡ್ಡೋಲಗದಲ್ಲಿ ಒಪ್ಪುವ ಈ ಘನ ಮಹಿಮರೆಲ್ಲರೂ ಇಲ್ಲಿಯೇ 
ಶಾಶ್ವತವಾದ ಸುಖದಿ೦ದ ಸದಾ ಇರುತ್ತಾರೆಯೊ? ಅಥವಾ, ಇವರು ಕೂಡ, 
ಯಾವಾಗಲಾದರೂ ಹೋಗಿ ಪುನಃ ಭೂಮಿಯಲ್ಲಿಹುಟ್ಟಿ ಬರಬೇಕಾಗುತ್ತದೆಯೊ?” 


“ಬಹಳ ಒಳ್ಳೆಯ ಪ್ರಶ್ನೆಯನ್ನುಕೇಳಿದೆ, ಪರಮೇಶ್ವರಿ” ಎ೦ದು ಪರಮೇಶ್ವರನು 
ಆಕೆಗೆ ತಿಳಿಯುವಂತೆ ಹೀಗೆ ಹೇಳಿದನು: “ಬ್ರಹ್ಮನೇ ಆಗಲಿ, ವಿಷ್ಣುವೇ ಆಗಲಿ, ಯಾರೇ 
ಆಗಲಿ--ಅವರಿಗೊ೦ದು ಹೆಸರು ಇದ್ದು ಅವರಿಗೊ೦ದು ರೂಪು ಇದ್ದು ಅವರು 
ಕರ್ಮಗಳನ್ನುಮಾಡಿದರೆ, ಅವರಿಗೆ ನಿತ್ಯಸುಖವೆ೦ಬುದು ದೊರಕದು.” 


“ಹಾಗಾದರೆ, ಈ ನಾಮ ರೂಪು ಕ್ರಿಯೆ ಎ೦ಬ ಈ ಮೂರನ್ನು ಗೆಲ್ಲಬೇಕಾದರೆ 
ಏನು ಮಾಡಬೇಕು?” ಎ೦ದಳು, ಪಾರ್ವತಿ. 


“ಅದನ್ನು ತಿಳಿಯಬೇಕಾದರೆ, ಆ ತಿಳಿವಳಿಕೆ ಇಲ್ಲಿ ಈ ಕೈಲಾಸದಲ್ಲಿ ಆಗದು. 
ಇದು ಭೋಗಭೂಮಿ; ಎ೦ದರೆ, ಭೂಮಿಯಲ್ಲಿ ಮಾಡಿದ ಸತ್ಕರ್ಮಗಳ ಫಲವನ್ನು 
ಅನುಭವಿಸುವ ಸ್ಥಳ ಮಾತ್ರ. ಆ ತಿಳಿವಳಿಕೆ ಬೇಕಾದರೆ, ಕರ್ಮಭೂಮಿಯಾದ 
ಭೂಲೋಕಕ್ಕೆ ಹೋಗಬೇಕು. ಅಲ್ಲಿ ಕರ್ಮಶರೀರವನ್ನು ಪಡೆದು, ಮಾನವರಾಗಿ, 
ನಿಜವನ್ನು ಸಾಧಿಸಿ ತಿಳಿಯಬೇಕು.” ಎ೦ದು ಶಿವನೆ೦ದನು. 


“ನಿನ್ನಮಾತು ಅರ್ಥವಾಯಿತು, ಶಿವನೆ. ಆದರೆ, ಭೂಮಿಯಲ್ಲಿಹುಟ್ಟಿದವರಿಗೆ 
ಈ ಅನುಭವದ ಸ್ಥಿತಿಗತಿಗಳನ್ನು ಉಪದೇಶಿಸಲು ಸಮರ್ಥನಾದ ಗುರು ಯಾರು?” 
ಎಂದು ಪಾರ್ವತಿ ಪ್ರಶ್ನಿಸಿದಾಗ, ಪರಶಿವನು ಆಕೆಗೆ ಅಲ್ಲಮಪ್ರಭುವಿನ ಹೆಸರನ್ನು 
ಸಂಕ್ಷೇಪವಾಗಿ ತಿಳಿಸಿದನು. “ಹಿಂದೆ ಸುಜ್ಞಾನಿ ಮತ್ತು ನಿರಹಂಕಾರ ಎಂಬವರು 
ಮಕ್ಕಳನ್ನು ಬೇಡಿ ತಪಸ್ಸುಮಾಡಿದರು. ಆಗ ನನ್ನ ನಿಜಸ್ವರೂಪವೇ ಅವರ ಮಗನಾಗಿ 
ಜನಿಸಿತು. ಆ ಮಗನೇ ಅಲ್ಲಮನು. ಆತನಿಂದ ಈ ಜ್ಞಾನವನ್ನು ತಿಳಿಯಬಹುದು.” 


ಅಲ್ಲಮನು ಈಶ್ವರನ ನಿಜಸ್ವರೂಪವಲ್ಲದೆ ಬೇರೆಯಲ್ಲ ಎಂದ ಮೇಲೆ, 
ಈಶ್ವರನೊ೦ದಿಗೆ ಅಗಲದೆ ಇರುವ ತಾನು ಆತನನ್ನು ಅರಿಯುವುದು ಏನೂ ಕಷ್ಟವಲ್ಪ 
ಎ೦ದು ಪಾರ್ವತಿ ಮರುಳಾದಳು. 


“ಅಲ್ಲಮನಿಂದ ಈ ತತ್ತ್ವಜ್ಞಾನವನ್ನು ಪಡೆಯುವುದು ತುಂಬ ಸುಲಭ!” 
ಎ೦ದು ಹಗುರವಾಗಿ ಹೇಳಿದಳು. 


ಈಶ್ವರ ಆಗಲೇ ಆಕೆಗೆ ಎಚ್ಚರಿಕೆ ಕೊಟ್ಟ: “ಹೇಳಿದರೆ, ಕೋಪವಾಗಬೇಡ, 
ಪಾರ್ವತಿ. ಇದ್ದುದನ್ನು ಇದ್ದ ಹಾಗೆ ಹೇಳುತ್ತೇನೆ. ಆತನು ಬರಿಯ ಮಾತುಗಳಿಗೆ 
ಸಿಕ್ಕುವನಲ್ಪ ಯಾರು ಯಾರು ಯಾವ ಯಾವ ರೀತಿಯ ಭಕ್ತಿಗಳನ್ನು ಬೆಳಸುವರೋ 


ಅವರಿಗೆ ಅದು ಅದೇ ಪ್ರೀತಿಯ ರೂಪಾಗಿ ಕಾಣಿಸಿಕೊಳ್ಳುವನು. ಆತನು ಸಾಮಾನ್ಯನಲ್ಪ 
ಅಗಜೆ!” ಎ೦ದನು. 


ಆದರೂ ಪಾರ್ವತಿಯ ಮದ ಮಟ್ಟಾಗಲಿಲ್ಲ “ನೀನು ಹೇಳಿದ್ದು 
ಯಥಾರ್ಥವೇ ಆದರೂ, ಮಿಕ್ಕವರಿಗೆ ಆ ಅಲ್ಲಮನು ಮೀರಿದವನಾಗಿರಬಹುದು. 
ಆದರೆ, ನನ್ನಮನೋಹರವಾದ ಚಾತುರ್ಯಕ್ಕೆ ಆತನು ತನ್ನರಹಸ್ಯಗಳನ್ನೆಲ್ಲತಿಳಿಸಿಯೇ 
ತೀರಬೇಕಾದೀತು.” ಎ೦ದಳು. 


ಈಶ್ವರ ಎಷ್ಟಷ್ಟೋ ಹೇಳಿದ: “ಬೇಡ, ರಾಣಿ. ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿ 
ಹೋದರೆ, ಖಂಡಿತ ನಿನಗೆ ಸೋಲು.” 


“ಹಾಗೋ? ಹಾಗೇ ಆಗಲಿ. ಇದೋ, ಅಲ್ಲಮನ ಅಂತಸ್ಥವನ್ನುನಾನು ತಿಳಿದೇ 
ತೀರುತ್ತೇನೆ, ನೋಡು” ಎ೦ದು ಪಾರ್ವತಿ, ಹಮ್ಮಿನಿ೦ದ ಆಗಲೇ ಅಲ್ಲೇ ಶಿವನ ಮುಂದೆ 
ಪ್ರತಿಜ್ಞೆಮಾಡಿದಳು. ತನ್ನ ತಾಮಸಕಳೆಯ ಮೂರ್ತಿಯಾದ ಮಾಯೆಯನ್ನು ಕರೆದು, 
“ಹೋಗು. ಭೂಮಿಯಲ್ಲಿ ಹುಟ್ಟು. ಅಲ್ಲಿ ಅಲ್ಲಮನನ್ನು ಅರಿತು ಬಾ” ಎಂದು 
ಆಜ್ಞಾಪಿಸಿದಳು. “ನೋಡು! ಅಲ್ಲಮನ ನಿಜವನ್ನು ತಿಳಿದುಬರುತ್ತೇನೆ. ಅಥವಾ, ಅದು 
ಆಗದಿದ್ದರೆ, ಅವನನ್ನೇ ಹಿಡಿದು ಎಳೆದುಕೊಂಡು ತರುತ್ತೇನೆ. ಇದು ನನ್ನ ಪ್ರತಿಜ್ಞೆ” 
ಎಂದು ಆ ಮಾಯೆ, ತನ್ನ ಹಮ್ಮಿನ ಅತಿರೇಕದಲ್ಲಿ ತನ್ನ ಶಕ್ತಿಯ ಮಿತಿಯನ್ನು ತಿಳಿಯದೆ, 
ಕೈಲಾಸದಿಂದ ಹೊರಟು ಭೂಮಿಗೆ ಬಂದಳು. 


ಭೂಮಿಯಲ್ಲಿ ಮೇರುಪರ್ವತಕ್ಕೆ ದಕ್ಷಿಣದಲ್ಲಿ ಬೆಳುವಲ ಎಂಬುದು ದೇಶ. ಆ 
ದೇಶವೆಂಬ ಹೆ೦ಗಸಿಗೆ ಮುಖವಿದ್ದ ಹಾಗೆ ಬನವಸೆ ಎ೦ಬುದು ಪಟ್ಟಿಣ. ಅಲ್ಲಿ ಯಾವ 
ಖತುವಿನಲ್ಲಿನೋಡಿದರೂ ಹಣ್ಣುಬಿಟ್ಟ ಹಲಸು, ನೇರಿಳೆ, ಮಾವು, ದಾಳಿ೦ಬರ, ತೆ೦ಗು, 
ನಾರ೦ಗ; ಯಾವ ಮರಬಳ್ಳಿಗಳಲ್ಲಿ ನೋಡಿದರೂ ಗಿಳಿ, ಕೋಗಿಲೆ, ದು೦ಬಿ. ಊರಿನ 


ಕೇರಿಕೇರಿಯಲ್ಲೂ ತಳಿರು ತೋರಣ, ಸಾರಣೆ ಕಾರಣೆ, ಸುವಾಸನೆಯ ರಂಗವಲ್ಲಿ, 
ಊರಿನ ತು೦ಬ ವೇದಶಾಸ್ತ್ರ ಪುರಾಣಗಳನ್ನು ಓದುವವರು, ಮಹಾ ವೀರರಾಗಿ 
ಶತ್ರುಗಳನ್ನು ಕಾದಿ ಗೆಲ್ಲುವವರು, ಬೀದಿಬೀದಿಗಳಲ್ಲಿ ಮದದಾನೆಗಳ ಹಿಂಡುಗಳು. 
ಅಲ್ಲಿಯವರು ನುಡಿವಳಿಯಲ್ಲಿ ಜಾಣರು, ನಡೆವಳಿಯಲ್ಲಿ ಜಾಣರು, ಬೇಡಿದವರಿಗೆ 
ಬೇಡಿದ್ದನ್ನು ನೀಡುವುದರಲ್ಲಿ ಜಾಣರು. 


ಇಂಥ ಅಪೂರ್ವವಾದ ಬನವಸೆಗೆ ಅರಸ--ಮಮಕಾರ ಎ೦ಬವನು; ಮಹಾ 
ಪ್ರತಾಪಶಾಲಿ, ಶೂರ, ಸಾಹಸಿ, ಗುಣವಂತ ಮಹಾ ಉದಾರಿ. ಆತನಿಗೆ 
ಅನುರೂಪಳಾದ ಪತ್ನಿ--ಮೋಹಿನೀದೇವಿ. ರತಿ ಮನ್ಮಥರಂತೆ, 
ರೋಹಿಣೀಚ೦ದ್ರಮರಂತೆ, ಶಚಿಶಚೀಪತಿಯರಂತೆ, ಲಕ್ಷ್ಮೀನಾರಾಯಣರಂ೦ತೆ ಆ 
ದ೦ಪತಿಗಳು ಅನ್ಯೋನ್ಯವಾಗಿದ್ದರು. 


ಅವರು ಮಕ್ಕಳನ್ನು ಬಯಸಿ, ಅನೇಕ ವ್ರತಗಳನ್ನು ನಡೆಸಿದರು. ನೇರವಾಗಿ 
ಶಿವನ ಕರುಣೆಯನ್ನು ಬೇಡುವುದು ಬಿಟ್ಟು ಗೌರೀವ್ರತ ಮೊದಲಾದುವನ್ನೂ ನಾನಾ 
ಶಕ್ತಿದೇವತೆಗಳನ್ನೂ ಅನೇಕ ಜಡ ದೇವತೆಗಳನ್ನೂ ಪೂಜೆ ಮಾಡಿದರು. ಅವರ ಪೂಜೆಗೆ 
ಅನುಗುಣವಾದ ಫಲವಾಗಿ, ಮಾಯಾದೇವಿಯು ಅವರ ಮಗಳಾಗಿ ಹುಟ್ಟಿದಳು. 


ಹೀಗೆ, ಪಾರ್ವತಿಯ ಮದದ ಪ್ರತಿಜ್ಞೆ ಆ ಕಡೆ, ಮಮಕಾರ ಮೋಹಿನಿಯರ 
ಅಜ್ಞಾನದ ಅರ್ಚನೆ ಈ ಕಡೆ--ಇವುಗಳ ಪರಿಣಾಮವಾಗಿ ಮಾಯಾದೇವಿ 
ಭೂಮಿಯಲ್ಲಿ ಹುಟ್ಟಿದಳು. ಅದರಿಂದ ಭೂಮಿಯ ಮುನಿಗಳೂ ಸಿದ್ದರೂ 
ಯೋಗೀಶ್ಚರರೂ ಕಂಗೆಟ್ಟಿರು, ಅವರ ಚಿತ್ರ ಭ್ರಮಿಸಿತು, ಆಶಾಪಾಶ ತೀವ್ರವಾಯಿತು, 
ಕಾಮ ಹೆಡೆಯೆತ್ತಿತು. ಊರು ಬಿಟ್ಟು ಕಾಡಿಗೆ ಹೋದವರು, ಗ೦ಗಾ ತೀರದಲ್ಲೂ 
ಗಿರಿಗಹ್ಟರಗಳಲ್ಲೂ ಘೋರತರ ಗುಹೆಗಳಲ್ಲೂ ಜಲದ ನಡುವೆಯೂ ಪಂಚಾಗ್ದಿ 
ಮಧ್ಯದಲ್ಲೂ ನಿ೦ತವರು, ಸುತ್ತಲೂ ಬೆತ್ತಬಿದಿರು ಬೆಳೆದವರು, ಎತ್ತಲೂ ಹುತ್ತ 
ಹತ್ತಿಕೊ೦ಡವರು--ಎಲ್ಲರ ಚಿತ್ರವೂ ಚ೦ಚಲವಾಯಿತು, ಎಲ್ಲರ ನೇಮವೂ 


ನೆಲೆಗೆಟ್ಟಿತು. “ಈವರೆಗೆ ಇಲ್ಲದಿದ್ದ ಮಾಯೆ ಈಗ ಎಲ್ಲಿಂದ ತಲೆದೋರಿತು?” ಎಂದು 
ಎಲ್ಲರೂ ಚಿ೦ತಾಕ್ರಾ೦ತರಾದರು. 


ಆವೇಳೆಗೆ ಸರಿಯಾಗಿ ದುರ್ವಾಸ ಖಷಿ ಅವರ ಬಳಿಗೆ ಬಂದನು. ಸಿದ್ದಮುನಿ 
ಯೋಗಿಗಳೆಲ್ಲರೂ ತಮ್ಮ ಸ೦ಕಟವನ್ನು ಅವರ ಹತ್ತಿರ ಹೇಳಿಕೊಂಡರು. ಅದಕ್ಕೆ 
ಕಾರಣವೇನೆಂದು ಬೆಸಗೊ೦ಡರು. 


ದುರ್ವಾಸನು ಅವರಿಗೆ ಮಾಯೆಯ ಜನನದ ವೃತ್ತಾಂತವನ್ನು ಸಾಂಗವಾಗಿ 
ತಿಳಿಸಿದನು. ಪಾರ್ವತಿ ಶಿವನ ಮುಂದೆ ಮಾಡಿದ ಮೂರ್ಪ್ಯತನದ ಪ್ರತಿಜ್ಞೆಯನ್ನು 
ಹೇಳಿದನು. “ಇದರಿಂದ ನಿಮಗೇನೂ ಕೇಡಾಗದು. ನೀವು ಅಂಜದಿರಿ” ಎಂದು 
ಅವರಿಗೆ ಧೈರ್ಯ ಹೇಳಿ, ದುರ್ವಾಸನು ಹೋದನು. ಅವರುಗಳು ತಮತಮಗೆ ತಿಳಿದ 
ರೀತಿಯಲ್ಲಿ ಮೊದಲಿನ ಹಾಗೆಯೇ ಭಕ್ತಿಯುಕ್ತಿಗಳಿಂದ ತಮ್ಮ ದೇವರನ್ನು ತಾವು 
ಸಾಧಿಸುತ್ತಿದ್ದರು. 


ಇತ್ತ ಪಾರ್ವತಿಯ ತಾಮಸಕಳೆಯಾದ ಮಾಯೆ ಮಮಕಾರನ ಮನೆಯಲ್ಲಿ 
ಗಳಿಗೆಗಳಿಗೆಗೂ ಬಹು ಮೋಹಕವಾಗಿ ಬೆಳೆದಳು. ತಾಯಿತಂದೆಯರು ಆ ಮಗುವಿಗೆ 
ಮಾಯೆ ಎಂದೇ ನವೀನವಾದ ನಾಮಕರಣಮಾಡಿದರು. 


ಮಾಯೆ ಮಗುವಾಗಿರುವಾಗ ಅವಳನ್ನು ಮಾಣಿಕ್ಕದ ಹಲಗೆಗಳಿ೦ದ ಮಾಡಿದ 
ತೊಟ್ಟಿಲಿನಲ್ಲಿ ಮಲಗಿಸಿದ್ದರು. ಒ೦ದು ಸಲ ಮಗು ಒಂದು ಮಗ್ಗುಲಾಗಿ ಮಲಗಿ, ಪಕ್ಕದ 
ಮಾಣಿಕ್ಕದ ಹಲಗೆಯಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡಿತು. ಅದೂ ಒಂದು ಬೇರೆ ಮಗು 
ಎ೦ದು ಭಾವಿಸಿ, ನಲಿಯುತ್ತಾ ನಗುತ್ತಾ ಆ ಮಗುವನ್ನುಹಿಡಿಯಲು ಕೈನೀಡಿತು. ಕೈಗೆ ಆ 
ಮಗು ಸಿಕ್ಕದಿರಲು ಅಸಮಾಧಾನವಾಗಿ, ಅದನ್ನು ಒದೆಯಬೇಕೆಂದು ಕಾಲು 
ರಾಡಿಸಿತು. ಆಗ, ಕಾಲಿಗೆ ಕಟ್ಟಿದ್ದ ಗೆಜ್ಜೆ ಸದ್ದಾಯಿತು. ಮಗು ಎಲ್ಲವನ್ನೂ ಮರೆತು, ಆ 
ಗೆಜ್ಜೆಯ ಸದ್ದನ್ನು ಕೇಳುತ್ತ ಹಾಗೇ ಮಲಗಿತು. 


ಮಾಯೆ ಮಗುವಾಗಿದ್ದಾಗ, ಆಡಿಸುವ ದಾದಿಯರು ಸಂಜ್ಞೆ ಮಾಡಿದ ಹಾಗೆಲ್ಲಾ 
ಆಡುತ್ತಿರುವಳು. ಇದ್ದಕ್ಕಿದ್ದ ಹಾಗೆ ಓಡಿಬಂದು, ತಾಯನ್ನು ತಬ್ಬಿಕೊಳ್ಳುವಳು; ಅವಳ 
ಸೀರೆಯ ಸೆರಗಿನಲ್ಲಿ ಅಡಗಿಕೊಳ್ಳುವಳು. ಅಲ್ಲಿಂದ ಇಣಿಕಿನೋಡಿ, ಅವಳ ಕೈಯನ್ನು 
ಮುದ್ದಾಡಿ, ಅವಳ ಮುಂದಲೆ ಹಡಿದು ಕುಣಿಕುಣಿದಾಡಿ, ತಾಯಿ ಮೋಹಿನಿಗೆ ಸುಖ 


ಕೊಡುವಳು. 


ಮಾಯೆ ಮಗುವಾಗಿರುವಾಗ ಹ೦ಸವನ್ನುಹಿಡಿದು ಅದಕ್ಕೆ ನಡೆಯುವುದನ್ನು 
ಕಲಿಸಿದಳು, ಅರಗಿಳಿಗೆ ಮಾತನಾಡುವುದನ್ನು ಕಲಿಸಿದಳು ಅರಮನೆಯ ಕೋಗಿಲೆಗೆ 
ಹಾಡಲು ಕಲಿಸಿದಳು. ಮಾಯೆ ಆ ಪಕ್ಷಿಗಳಿಗೆ 'ಮೇಷ್ಟರುತನ' ಮಾಡುತ್ತಿದ್ದುದು ತುಂಬ 
ಮುದ್ದಾಗಿತ್ತು. 


ಮಾಯೆ ಮಗುವಾಗಿರುವಾಗ ಆಡಿದ ಇಂಥ ಬಾಲಲೀಲೆಗಳು ಎಷ್ಟೋ! 


ಹೀಗೇ ಆ ಮಗು ಹುಡುಗಿಯಾಗಿ, ಹುಡುಗಿ ಕನ್ಯೆಯಾಗಿ, ನಾನಾ 
ಕುಶಲಶಾಸ್ತ್ರಗಳನ್ನೂ ವಿದ್ಯೆಗಳನ್ನೂ ಕಲಿತು ಅಂತಃಪುರದಲ್ಲಿರುತ್ತಿರಲಾಗಿ, ತಂದೆಯು 
ಅವಳಿಗೆ ಮದುವೆ ಮಾಡಬೇಕೆಂದು ಚಿಂತಿಸಿದನು. 


ಅದೇ ವೇಳೆಗೆ ಅವರ ಮನೆತನಕ್ಕೆ ಗುರುವಾದ ಅಹ೦ಕಾರಾಚಾರ್ಯನು 
ಅಲ್ಲಿಗೆ ಬಂದನು. ಅರಸನ ಸತ್ಕಾರವನ್ನು ಕೈಕೊಂಡು, ಆತನ ಕ್ಷೇಮಕುಶಲವನ್ನು 
ಕೇಳಿಯಾದ ಮೇಲೆ, ಬಳಿಯಲ್ಲಿ ನಿಂತ ಮಾಯೆಯನ್ನು ನೋಡಿದನು. ಅವಳ 
ರೂಪರೇಖೆಗಳಿಂದ 'ಇವಳು ಕಾರಣಕನ್ಯೆ' ಎ೦ಬುದನ್ನು ಕಂಡನು. ದೊರೆಗೆ 
ಹೇಳಿದನು: “ಹಣ್ಣು ಬಿಟ್ಟಿ ಮಾವಿನ ಮರ ಕೋಗಿಲೆಗೆ ಹೇಗೋ, ಹಾಲು ಹಂಸಕ್ಕೆ 
ಹೇಗೋ, ಹೂ ದುಂಬಿಗೆ ಹೇಗೋ, ಹಾಗೇ ಈ ಕನ್ಯೆ ಸಾಕ್ಷಾತ್‌ ಶಿವನಿಗೆ ತಕ್ಕವಳಲ್ಲದೆ, 
ಸಾಮಾನ್ಯ ಮನುಷ್ಯರು ಇವಳಿಗೆ ಅರ್ಹರಲ್ಲ” 


ಮಾನವನ ಮಗಳಾದ ಮಾಯೆಗೆ ಕೈಲಾಸಪತಿಯು ಹೇಗೆ ವರನಾದಾನೆಂದು 
ದೊರೆ ಶಂಕೆಪಟ್ಟನು. ಅದಕ್ಕೆ ಗುರು “ಮಾನವರಿಗೂ ಶಿವನು ಸಾಧ್ಯ. ಶಿವಭಕ್ತಿಯನ್ನು 
ಮಾಡಿದರೆ, ಶಿವನು ಅವರಿಗೆ ಅವರ ಇಚ್ಛೆಯನ್ನು ಕೊಡುತ್ತಾನೆ.” ಎಂದು ಹೇಳಿ, 
ಮಾಯೆಗೆ ಉಪದೇಶವನ್ನು ಮಾಡಿ, ದೊರೆಯನ್ನು ಹರಸಿ, ತನ್ನ ಸ್ವಸ್ಥಳಕ್ಕೆ 
ಅಹ೦ಕಾರಾಚಾರ್ಯನು ಹೋದನು. 


ಇತ್ತ ಮಾಯಾದೇವಿ, ಶಿವನೇ ತನಗೆ ಪತಿಯಾಗಬೇಕೆ೦ದು ಬಯಸಿ 
ನಿಯಮಗಳನ್ನುಕೈಕೊ೦ಡಳು ಆ ಊರಿಗೆ ಮುಖ್ಯದೈವ ಮಧುಕೇಶ್ವರ. ಮಾಯೆ ನಿತ್ಯವೂ 
ಮಧುಕೇಶ್ವರನನ್ನು ಪೂಜಿಸಿದಳು. ಅಕ್ಷತೆ, ಗಂಧ, ಜಲ, ತಾಂಬೂಲ, ದೀಪ, ಧೂಪ, 
ನೈವೇದ್ಯ ಬಿಲ್ಪಪತ್ರೆ ಎಂಬ ಎಂಟು ವಿಧವಾದ ಅರ್ಚನೆ ಮಾಡಿದಳು. ಹಾಗೆಯೇ 
ಎಂಟುವಿಧದ ಉಪಚಾರಮಾಡಿದಳು. ಪತಿಭಿಕ್ಷೆಗಾಗಿ ಪ್ರಾರ್ಥಿಸಿದಳು. 


ಮಾಯೆಯ ಪೂಜೆಗೆ ಪ್ರಭುದೇವರು ಪ್ರಸನ್ನರಾದರು. “ಈಕೆ 
ಕಾಮಸಹಿತವಾದ ಪ್ರೇಮದ ಭಕ್ತಿಯನ್ನು ಮಾಡಿದ ಕಾರಣದಿಂದ, ಇವಳ 
ಕಾಮಿತಾರ್ಥವನ್ನು ನಾನು ಸಲ್ಲಿಸಬೇಕು.” ಎ೦ದು, ತಮ್ಮ ಸಹಜವಾದ ರೂಪವನ್ನೂ 
ಹೆಸರನ್ನೂ ಮರೆಮಾಡಿ, ಅಭಿನವ ಕಾಮನ ರೂಪಿನಿಂದ ಕಾಣಿಸಿಕೊಂಡರು. 
ಚೆಲುವಾದ ಮುಖ, ಶುಭ್ರವಾದ ದಂತಪಂಕ್ತಿ ತೊಳಗುವ ಕಣ್ಣು ಸುಷ್ಠುವಾದ ದೇಹ, 
ಕೋಮಲವಾದ ಕೈಕಾಲು, ಇಂತಹ ಸೌಮ್ಯಸುಂದರ ವೇಷವನ್ನು ಪ್ರಭು ಧರಿಸಿದರು. 
ತುರುಬನ್ನುಸುತ್ತಿ ಗಂಟಿ ಹಾಕಿ, ಹಿಂದೆ ಕುಚ್ಚು ಬಿಟ್ಟರು; ಕಾಸೆಯನ್ನುಕಟ್ಟಿ ನಿರಿ ಬಿಟ್ಟರು; 
ತೆಳ್ಳನೆ ಒಲ್ಲಿ ಹೊದೆದರು; ಚಿನ್ನದ ಆಭರಣ ಧರಿಸಿದರು; ಸುಗಂಧವನ್ನು 
ಲೇಪಿಸಿಕೊ೦ಡರು; ಬೆನ್ನಿನಲ್ಲಿ ಮದ್ದಳೆಯನ್ನು ಹಾಕಿಕೊಂಡು, ವೇಷ ಕಟ್ಟಿಬ೦ದರು. 


ಮಧುಕೇಶ್ವರನ ದೇವಾಲಯದ ಬಾಗಿಲಿಗೆ ಬಂದರು. ನಾನಾ ಪ್ರಕಾರವಾದ 
ತಾಳಗಳನ್ನು ಮದ್ದಳೆಯ ಮೇಲೆ ನುಡಿಸಿದರು. 


ಪ್ರಭುವಿನ ಮದ್ದಳೆಯ ಧ್ವನಿ ಮಾಯೆಯ ಕಿವಿಗೂ ಬಿತ್ತು. ಮಳೆಯ ಮೋಡದ 
ಗರ್ಜನೆಯನ್ನು ನಿರೀಕ್ಷಿಸಿ, ಕಿವಿಯಾರೆ ಕೇಳಿದ ಹೆಣ್ಣುನವಿಲಂತೆ ಆಕೆ ಸ೦ಭ್ರಮಿಸಿದಳು. 
“ಹೊರಗೆ ಮದ್ದಳೆ ಬಾರಿಸುವವರು ಯಾರು?” ಎಂದು ಕೆಳದಿಯರನ್ನು ಕೇಳಿದಳು. 


ಕೆಳದಿಯರು ತಾವು ಹೋಗಿ ತಿಳಿದುಬಂದು, ತಿಳಿಸಿದರು. ಕೂಡಲೆ ಮಾಯೆ 
ಅವನನ್ನು ಕರೆಸಿದಳು. ಕಂಡ ಕೂಡಲೆ ಮಾಯೆ ಆ ಮದ್ದಳೆಯವನಿಗೆ ಮನಸ್ಸು 
ಸೋತಳು. 


ಕೆಳದಿಯರು ಮಾಯೆಯ ಇಂಗಿತದಂತೆ ಆತನನ್ನು ಕೇಳಿದರು: “ನಿನ್ನದು 
ಯಾವ ದೇಶ? ನಿನಗೇನು ಹೆಸರು? ನಿನ್ನವಾಸ ಎಲ್ಲಿ?” 


ಅದಕ್ಕೆ ಪ್ರಭು ನಸುನಗುತ್ತ ಉತ್ತರಿಸಿದರು: “ನಮ್ಮ ದೇಶ ಪರದೇಶ. 
ಎಂಥೆ೦ಥವರನ್ನೂ ಅಲ್ಲವೆನಿಸುವ ಕಾರಣದಿಂದ ನಮಗೆ ಅಲ್ಲಮನೆಂದು ಹೆಸರು. 
ಲೇಸಾದುದನ್ನು ಮಾಡುವ ಎಡೆಗಳಲ್ಲಿನಾವು ಅಭಿಲಾಷೆಯಿಲ್ಲದೆ ವಾಸಮಾಡುವೆವು.” 


ಸಖಿಯರೆಂದರು: “ಹಾಗಾದರೆ, ಒಳ್ಳೆ ಯದಾಯಿತು. ನೀನು ಇನ್ನು ಅಲ್ಲಿಗೆ 
ಇಲ್ಲಿಗೆ ಹೋಗುವುದು ಬೇಡ. ಸುಖವಾಗಿ ನಮ್ಮ ಒಡತಿಯ ಸಮೀಪದಲ್ಲಿ ನೀನು 
ತಿಳಿದದ್ದನ್ನು ಬಾರಿಸಿಕೊಂಡು, ನಮ್ಮಹಾಗೆಯೇ ಇದ್ದುಬಿಡು!” 


ಅಲ್ಲಮನು ಆಗಬಹುದೆಂದನು. 


ಮಾಯೆ ಮಧುಕೇಶ್ವರನಿಗೆ ಶರಣು ಹೇಳಿ ಹೊರಟಳು. ಅಲ್ಲಮನನ್ನು 
ತ೦ದೆಯ ಬಳಿಗೆ ಒಯ್ದು ಪರಿಚಯಮಾಡಿಸಿ, ಅವನನ್ನುತನ್ನನಾಟ್ಯ ಶಾಲೆಯ ಮೇಳಕ್ಕೆ 
ಮದ್ದಳೆಯವನನ್ನಾಗಿ ನೇಮಿಸಿಕೊ೦ಡಳು. ಅಂದಿನಿಂದ ಅಂತಃಪುರದ ದೊಡ್ಡ 
ಮಂಟಪದಲ್ಲಿ ಓಲಗಕೊಟ್ಟು ಭರತವಿದ್ಯೆಯನ್ನು ಪರಿಚಯಮಾಡಿಕೊಳ್ಳುವ ನೆಪದಲ್ಲಿ 
ಮಾಯೆ ಅಲ್ಲಮನನ್ನು ಬೇಕಾದಂತೆ ಮಾತನಾಡಿಸುವಳು. 


ಮಾಯೆಯ ಮಂಕುತನವನ್ನು ಎಷ್ಟು ಹೇಳಿದರೂ ತೀರದು. ಅಮೃತದ 
ಸೋನೆ ಸುರಿಯುತ್ತಿರುವ ಕಾಲದಲ್ಲಿ ತಿಂದು ತೇಗಿ ತೃಪ್ತಿ ಪಡೆಯುವ ಬುದ್ದಿಯಿಲ್ಲದೆ 
ಹಸಿವಿಗಾಗಿ ಕೃಷಿಮಾಡಿ ಕಷ್ಟಬೀಳುವ ದಡ್ಡನ ಹಾಗೆ--ಸ೦ತೋಷದಿ೦ದ ಪ್ರಭುದೇವರು 
ಕರುಣಿಸಿಕೊಡಲು ಬಂದಿರುವ ಕಾಲದಲ್ಲಿ ಶಿವತತ್ತ್ವವನ್ನು ತಿಳಿಯಲು ತೋಚದೆ, 
ಮಾಯೆ ಕಾಮಕ್ಕೆ ಗುರಿಯಾಗಿ ಕೋಟಲೆಸಡುತ್ತಿದ್ದಳು. 


ಮಾಯೆ ಮದನನ ಬಲೆಗೆ ಬಿದ್ದದ್ದನ್ನು ಸಖಿಯರು ತಿಳಿದರು. “ಒಡತಿ, ನಿನ್ನ 
ಮನದ ಬಯಕೆಯನ್ನು ನಾಚದೆ ನಮಗೆ ಹೇಳು. ಅಲ್ಲಮನು ಇಲ್ಲೇ ನಿಲ್ಲುವಂತೆ ನಾವು 
ಏರ್ಪಾಟುಮಾಡುತ್ತೇವೆ.” ಎಂದರು. 


ಆದರೆ, ಮಾಯೆಗೆ ಮೊದಲನೆಯದಾಗಿ ನಾಚಿಕೆ; ಎರಡನೆಯದಾಗಿ, ತಾನು 
ರಾಜನ ಮಗಳೆಂಬ ಹೆಮ್ಮೆ ಮೂರನೆಯದಾಗಿ, ತನಗೆ ಅನುರೂಪನಲ್ಲದ ಮನುಷ್ಯನಿಗೆ 
ಬಯಸಿದೆನೆಂಬ ಬಿಂಕ. ಮಾತನಾಡದೆ ಸುಮ್ಮನಿದ್ದಳು. 


“ಸರಿ, ಇವಳನ್ನು ಕೇಳುವುದೇನು? ಅವನನ್ನೇ ಕೇಳಿದರಾಯಿತು!” 
ಎಂದುಕೊಂಡು, ಆ ಸಖಿಯರು ಮದಮಾನಿಯೆಂಬ ವಿವೇಕಿಯನ್ನು ಅಲ್ಲಮನ ಬಳಿಗೆ 
ಕಳುಹಿದರು. 


ಮದಮಾನಿ ಬ೦ದದ್ದುಏಕೆ೦ದು ಅಲ್ಲಮ ಅರಿಯನೆ! “ಇವಳಿಗೆ ನಾನೇ ದಾರಿ 
ತೋರಿಸುತ್ತೇನೆ” ಎ೦ದು, “ನಾವು ಇನ್ನು ನಮ್ಮ ಬಿಡಾರಕ್ಕೆ ಹೋಗುತ್ತೇವೆ. ನಮ್ಮನ್ನು 
ಹುಡುಕುವುದಾದರೆ, ಹೋದೆವೆಂದು ನಿಮ್ಮಒಡತಿಗೆ ಹೇಳಿ,” ಎ೦ದನು. 


“ಸಾಕು, ಬಿಡು, ನಿನಗೇಕೆ ಬೇರೆ ಬೀಡಿನ ಮನೆ? ನಮ್ಮ ಒಡತಿಗೆ ನಿನ್ನ ಮೇಲೆ 
ಮೋಹವಾಗಿದೆ. ನೀನು ಸುಖವಾಗಿ ಇಲ್ಲೇ ಇದ್ದುಬಿಡು.” ಎ೦ದಳು, ಮದಮಾನಿ. 


“ನಾವು ಪರದೇಶಿಗಳು, ಬಡವರು; ನೀವಾದರೋ ದೊರೆಗಳು. ನಿಮ್ಮ ದೇವಿ 
ರಾಜಕುಮಾರಿ, ನಾನಾದರೋ ಪುರುಷವೇಷದವ. ಹೆ೦ಗಸರ ನಡುವೆ ಇರುವುದು 


ನಮಗೆ ಯಾವ ಮರಿಯಾದೆ? ದೂರದ ಸೇವೆ ನಮಗೆ ಉಚಿತ.” ಎ೦ದ ಅಲ್ಲಮ, 
ನಗುತ್ತ. 


“ಇದು ನಗೆಯ ಮಾತಲ್ಲಣ್ಣ ಮಾಯೆ ನಿನ್ನನ್ನು ಸೇವಾವ್ಯತ್ತಿಗೆ 
ನೇಮಿಸಬೇಕೆಂದಿಲ್ಲ. ನಿನ್ನನ್ನು ತನಗಿಂತ ಹೆಚ್ಚಾಗಿ ಕಾಣಬೇಕೆಂದಿದ್ದಾಳೆ.” ಎಂದು 
ಮದಮಾನಿ ಅಲ್ಲಮನಿಗೆ ಆಸೆ ತೋರಿದಳು. 


“ಸೇವಕರ ಮೇಲೆ ಒಡತಿಯರಿಗೆ ವಿಶ್ವಾಸವಾಗುವುದು ತಪ್ಪಲ್ಲ ಆದರೆ ನಾವು 
ನಮ್ಮಸೇವಕತನದ ಭಾವವನ್ನು ಮರೆಯುವುದು ಸರಿಯಲ್ಲ” ಎಂದ, ಅಲ್ಲಮ. 


“ಈ ಜಾಣತನದ ಮಾತು ಸಾಕು. ದೇವ ದಾನವ ಮಾನವರುಗಳನ್ನು 
ಸೋಲಿಸಬಲ್ಲ ನಮ್ಮ ಮಾಯೆ ನಿನಗೆ ಸೋತಿದ್ದಾಳೆ. ಸುಮ್ಮನೆ ಬಾ.” ಎ೦ದಳು 
ಮದಮಾನಿ. 


“ಸರಿ. ನಿಮ್ಮ ಮಾಯಾದೇವಿಯ ಮನಸ್ಸು ನಿಮಗೆ ಗೊತ್ತು; ನಾವೇನು 
ಬಲ್ಲೆವು? ಆದ್ಧರಿಂದ ನಿಮ್ಮ ಮನಸ್ಸು ಬಂದಂತೆ ನೀವು ಮಾಡಿ ನಮ್ಮನ್ನು ಕೇಳುವ 
ಕೆಲಸವೇನು?” ಎ೦ದ, ಅಲ್ಲಮ. 


ಮದಮಾನಿ, ಬಂದ ಕೆಲಸವಾಯಿತೆಂದು ಹಿಗ್ಗುತ್ತ ಹಿಂದಿರುಗಿದಳು. 
ಕತ್ತಲೆಯನ್ನೂ ಸೂರ್ಯನನ್ನೂ ಒಂದು ಕಡೆ ಕೂಡಿಸುತ್ತೇವೆ ಎಂದು ಹೊರಟ 
ಮರುಳುಗಳಂತೆ, ಮಾಯೆಯ ಸಖಿಯರು ಮಾಯೆಗೂ ಅಲ್ಲಮನಿಗೂ ಒಂದೇ ಕಡೆ 
ಬೀಡುಮಾಡಿದರು. ಆದರೆ, 'ಅಲ್ಲಮ' ಎ೦ಬ ಹೆಸರಿನಿಂದ ಬಂದ ಪ್ರಭುದೇವರು 
ಇಂತಹ ಕಳವಳದ ವಿಷಯಗಳ ಗೋಜಿಗೆ ಸಿಕ್ಕುವವರಲ್ಪ ಆಕಾಶವು ಮಳೆಗೆ ಹೇಗೆ 
ನೆನೆಯುವುದಿಲ್ಲವೋ, ಗಾಳಿಗೆ ಹೇಗೆ ಅಲುಗುವುದಿಲ್ಲವೋ, ಬೆಂಕಿಗೆ ಹೇಗೆ 
ಉರಿಯುವುದಿಲ್ಲವೋ ಹಾಗೆಯೇ ಪ್ರಭು ಮಾಯೆಯ ಯಾವ ಆಟಕ್ಕೂ ಅಂಟಿದೆ 
ಬಯಲಿನಂತೆ ಇದ್ದರು! 


ಮದ್ದಳೆಯವನು ಮಗಳ ಅಂತಃಪುರದಲ್ಲೇ ಮನೆ ಮಾಡಿದ್ದನ್ನು 
ಮೋಹಿನೀದೇವಿ ಕೇಳಿದಳು. ಮಗಳ ಮನೆಗೆ ಬಂದು, ಅವಳ ಆಪ್ತ ಸಖಿಯರನ್ನು 
ವಿಚಾರಿಸಿದಳು. “ಮಗಳೆ, ಇವು ನಿನಗೆ ಅಯುಕ್ತವಲ್ಲವೆ? ರಾಜಕುಲದವರು ಇದನ್ನು 
ಕೇಳಿದರೆ, ನಗದಿರುವರೆ? ನಿನ್ನ ತಂದೆಗೆ ತಿಳಿದರೆ, ಏನೆಂದಾರು? ಹೀಗೆ ಅಪವಾದಕ್ಕೆ 
ಗುರಿಯಾಗಬಹುದೆ?” ಎಂದಳು. “ನೀವಾದರೂ ಸಖಿಯರು ಇವಳಿಗೆ ಬುದ್ದಿ 
ಹೇಳಬಾರದಾಗಿತ್ತೆ?” ಎಂದು ಆಕ್ಷೇಪಿಸಿದಳು. “ಮಗಳಿಗೆ ಈ ದುರ್ಬುದ್ಧಿ ಏಕೆ 
ಬಂತೋ? ಈ ಅಲ್ಲಮನಾದರೂ ಇಲ್ಲಿಗೆ ಎಲ್ಲಿಂದ ಏಕೆ ಬಂದನೋ?” ಎಂದು 
ಪೇಚಾಡಿದಳು. 


ಆಗ ಸಕಳೆ ಎಂಬ ಸಖಿ ಹೇಳಿದಳು: “ಅರಸಿಯರಿಗೆ ನಾವು 
ಎದುರಾಡಬಾರದು. ಆದರೆ ಅಲ್ಲಮನನ್ನು ಕಂಡು ಸೋತ ಮಾಯೆ, ಅಲ್ಲಮನು ಇಲ್ಲಿಗೆ 
ಬಂದದ್ದರಿಂದ, ಜೀವದಿ೦ದುಳಿದಳು. ಮನುಷ್ಯ ದೇಹವನ್ನು ಪಡೆದು, ಅದರಲ್ಲೂ 
ರಾಜನ ಮಗಳಾಗಿ, ಸಾಲದ್ದಕ್ಕೆ ಸೊಗಸಾದ ಆರೋಗ್ಯ ಇರುವಾಗ ಅವಳನ್ನು 
ಅಡ್ಡಿಪಡಿಸುವುದು ಏಕೆ? ಮಾಯೆ ಮನಸ್ಸುಬ೦ದ ಹಾಗಿರಲಿ, ಬಿಡಿ!” ಎಂದಳು. 


ಮಗಳ ಮೇಲಿನ ಮೋಹದಿಂದ ಅರಸಿಯೂ ಅದಕ್ಕೆ ಹೂಂ ಗುಟ್ಟಿದಳು. 
“ನೀವು ಹೇಳುವ ಮಾತೂ ನಿಜವೇ. ನೀವೇನು ಆಗದವರೇ? ಆಗಲಿ, ಮಗಳು ಮನಸ್ಸು 
ಬಂದ ಹಾಗಿರಲಿ. ಆದರೆ ಒಂದೇ, ಜೋಕೆ. ಅರಸರಿಗೆ ಮಾತ್ರ ಇದೊಂದೂ ತಿಳಿಯದೆ 
ಇರಲಿ.” ಎ೦ದು ಹೇಳಿ, ಹೊರಟುಹೋದಳು. 


ಸಖಿಯರು ಸ್ವಲ್ಪ ಹೆದರಿದರು. ಸಕಳೆ ಹೇಳಿದಳು: “ಒಡತಿ, ನಾವು ಮಾಡಿದ್ದು 
ನಮ್ಮರಾಣಿಗೆ ಮಾತ್ರ ತಿಳಿದದ್ದರಿ೦ದ ನಾವು ಇಷ್ಟರಲ್ಲೆ ಬದುಕಿದೆವು. ದೊರೆಗೆ ತಿಳಿದರೆ, 


ನಮ್ಮಕಥೆ ಮುಗಿಯಿತು. ಇನ್ನುನಮ್ಮಮಿತಿಯಲ್ಲಿನಾವಿರಬೇಕು. ಇನ್ನುಈ ಅಲ್ಲಮ ಬೇರೆ 
ಬೀಡಿನಲ್ಲಿರಲಿ.” 


ಆ ಮಾತು ಕೇಳಿ, ಮಾಯೆ ಚಿಂತೆಯಿಂದ ಕುಸಿದುಹೋದಳು. ಅವಳ ಚಿಂತೆಗೆ 
ಕಾರಣವನ್ನು ತಿಳಿದೂ ತಿಳಿಯದಂತೆ ಬಂದು, ಅಲ್ಲಮನು ಸಕಳೆಯನ್ನು ಪ್ರಶ್ನಿಸಿದನು: 
“ಪಕಳೆ ಮಾಯೆಗೆ ಇದು ಏನು ದುಃಖ? ಯಾರಿಂದ?” 


ಸಕಳೆ ಹೇಳಿದಳು: “ಮಾಯೆಯ, ನಿನ್ನ ಮನೆವಾರ್ತೆ ಅರಮನೆಯಲ್ಲಿ ಒಡತಿ 
ಮೊದಲಾಗಿ, ಮಹಾರಾಜ ಒಬ್ಬಹೊರತು, ಎಲ್ಲರಿಗೂಗೊತ್ತಾಗಿದೆ. ರಾಜರಿಗೆ ತಿಳಿಯದ್ದು 
ನಮ್ಮಪುಣ್ಯ. ಈ ರೀತಿಯ ರಟ್ಟು ಸಾಕು. ಇನ್ನು ನೀನು ಬೇರೆ ಕಡೆ ಬೀಡುಮಾಡುವುದು 


ಲೇಸು.” 


ಆಗ ಅಲ್ಲಮನು ಮಾಯೆಯ ಅಗಲಿಕೆಯಿಂದ ತನಗೆ ಜೀವವೇ 
ಹೋಯಿತೆಂಬಂತೆ ನಟಿಸುತ್ತ “ಮಾಯೆ ಹೋದ ಬಳಿಕ ದೇಹವೆಲ್ಲಿ ನಿಲ್ಲುವುದು? 
ಪ್ರಾಣವಾಯುವಿನ ಗತಿ ಏನು? ಕೈಕಾಲುಗಳ ಚಲನೆ ಹೇಗೆ? ಮಾತು 
ವ್ಯವಹಾರಕಾರ್ಯಗಳು ಮತ್ತೆಂತು? ಮಾಯೆ ನನ್ನನ್ನುಬಿಟ್ಟಮೇಲೆ, ನಾನು ಸಾಯದಂತೆ 
ಸತ್ತೆ!' ಎ೦ದನು. 


ಆ ಮಾತಿನ ಚಮತ್ಕಾರದ ಮರೆಯಲ್ಲಿ ಶಿವನಿಗೂ ಕಾಮಕ್ಕೂ ಇರುವ 
ಸಂಬಂಧವನ್ನು ಕುರಿತ ತತ್ತ್ವವಿರುವುದನ್ನು ಸಕಳೆ ಕಾಣಲಿಲ್ಲ. 'ಏನೋ 
ಲೋಕಾಭಿರಾಮವಾಗಿ ಮಾತಾಡುತ್ತಿದ್ದಾನೆ' ಎಂದುಕೊಂಡು, “ಮುಂದೆ, ನಿನಗೂ 
ಮಾಯೆಗೂ ಯಣಸಂಬಂಧವಿರುವುದಾದರೆ, ನೀವೇ ಮತ್ತೆ ಕೂಡುವಿರಿ!” ಎಂದು 
ಅಲ್ಲಿಂದ ಮೆಲ್ಲನೆ ಜಾರಿದಳು. 


ಅಂದಿನಿಂದ ಅಲ್ಲಮನು ಬೇರೆ ಬಿಡಾರದಲ್ಲಿ ನಿಂತನು. ನಾಟ್ಯದ ಮೇಳದವರ 
ಜೊತೆಗೆ. ಮದ್ದಳೆಯವನಾಗಿ  ಮಧುಕೇಶ್ವರನ ಸನ್ನಿಧಿಗೆ ಹೋಗುವನು, 


ಮಾಯಾಂಗನೆಯ ಶೃಂಗಾರದ ಕುಣಿತಕ್ಕೆ ಹೊಂದುವ ಹಾಗೆ ಮದ್ದಳೆ ನುಡಿಸುವನು. 
ಅವಳ ಕಾಮದ ಭಕ್ತಿಗೆ ತಕ್ಕಂತೆ ತಾನು ಈ ರೀತಿಯಾಗಿ ಅವಳಿಗೆ ಒಲಿದನು. 


ಅತ್ರ ಕೈಲಾಸದಲ್ಲಿ ಪಾರ್ವತಿ ಮಾಯೆಗಾಗಿ ಕಾದು ಸಾಕಾಯಿತು. “ಬಹಳ 
ದಿನಗಳಾದುವಲ್ಲಾ ಮಾಯೆ ಏನಾದಳು, ನೋಡಿ ಬಾ.” ಎ೦ದು ದೇವಿ ತನ್ನಬಳಿಯಿ೦ದ 
ವಿಮಲೆಯೆಂಬವಳನ್ನು ಕಳುಹಿದಳು. 


ವಿಮಲೆ ವೇಗದಿ೦ದ ಬ೦ದು ಮಾಯೆಯ ಕನ್ಯಾಂತಃಪುರವನ್ನು ಹೊಕ್ಕಳು. 
ಮಾಯೆ ಅವಳನ್ನು ಸಂತೋಷದಿಂದ ಸತ್ಕರಿಸಿ, “ಚಂದ್ರಮುಖಿ, ನೀನು ಯಾರು? 
ಎಲ್ಲಿಂದ ಬಂದೆ? ನಿನ್ನಹೆಸರೇನು?” ಎ೦ದು ಕೇಳಿದಳು. 


ವಿಮಲೆ ಹೇಳಿದಳು: “ಗೆಳತಿ! ನಿನ್ನನ್ನು ಕಂಡುಬರುವುದಕ್ಕಾಗಿ ಅ೦ಬಿಕೆಯು 
ನನ್ನನ್ನು ರಜತಾದ್ರಿಯಿ೦ದ ಕಳಿಹಿದ್ದಾಳೆ. ನಾನು ವಿಮಲೆ. ನೀನು ಭೂಮಿಯಲ್ಲಿ ಹುಟ್ಟಿ 
ಮರೆತುಹೋಗಿದ್ದರೆ, ನಿನಗೆ ಪೂರ್ವಕಥೆಯನ್ನು ಜ್ಞಾಪಿಸುತ್ತೇನೆ, ಕೇಳು. ಪರಮೇಶ್ವರನ 
ನಿಜ ಸ್ವರೂಪವನ್ನು ಅಲ್ಲಮನ ಮೂಲಕ ತಿಳಿದುಬರಬೇಕೆ೦ದು ಪಾರ್ವತಿ ತನ್ನ 
ಕಳೆಯಾದ ನಿನ್ನನ್ನು ಭೂಮಿಗೆ ಕಳುಹಿಸಿದಳು. ನೀನು ಬರುವುದು ತಡವಾದ್ದನ್ನು ಕಂಡು, 
ನಿನ್ನನ್ನು ಎಚ್ಚರಿಸಿ ಒಡನೆ ತರುವುದಕ್ಕೆ ಈಗ ನನ್ನನ್ನು ಕಳಿಹಿದ್ದಾಳೆ.” ಎ೦ದಳು. 


ಆಗ ಮಾಯಾಂಗನೆಗೆ ತನ್ನ ಜನ್ಮದ ಪೂರ್ವಕಾರಣವೆಲ್ಲಾ ಸ್ಪಷ್ಟವಾಯಿತು. 
ನಿರ್ಮಲರಾದವರ ಸಂಗವಾದರೆ ಮನಸ್ಸಿನ ಮೈಲಿಗೆ ಕಳೆದುಹೋಗುತ್ತದೆ, ಎಂಬ 
ಮಾತು ಸುಳ್ಳಲ್ಲ! “ಭೂಮಿಯಲ್ಲಿ ಹುಟ್ಟಿದ ಹರಿಹರಬ್ರಹ್ಮಾದಿಗಳಿಗೇ ಹಿ೦ದಿನ ಸ೦ಗತಿ 
ಮರೆತು ಹೋಗುತ್ತದಂತೆ! ಇನ್ನು ನಮ್ಮಂಥ ಹೆ೦ಗಸರ ಪಾಡೇನು? ಒಳ್ಳೆಯದು. ಈ 
ಅಲ್ಲಮ ಎ೦ಥವನಂತೆ, ಹೇಳು.” ಎ೦ದು ಮಾಯೆ ಕೇಳಿದಳು. 


ವಿಮಲೆ ಅಲ್ಲಮನ ಕಥೆಯನ್ನು ಹೇಳಿದಳು. ಹಿಂದೆ ಸುಜ್ಞಾನಿ ನಿರಹ೦ಕಾರರು 
ತಪಸ್ಸು ಮಾಡಿದ್ದನ್ನೂ ಅವರಿಗೆ ಒಬ್ಬ ಶಿವಜ್ಞಾನಿ ಮಗನಾದುದನ್ನೂ ಆ ಮಗನೇ 
ಮಹಾಪ್ರಭು ಅಲ್ಲಮನೆನಿಸಿದ್ದನ್ನೂ ಬಿಡಿಸಿ ಬಿಡಿಸಿ ಹೇಳಿದಳು. “ಹರನಲ್ಲಿ ಭಕ್ತಿಯನ್ನು 
ಮಾಡಿದರೆ, ಅಲ್ಲಮಪ್ರಭು ಕರುಣದಿಂದ ಕಾಣಿಸಿಕೊಳ್ಳುವನು. ಬಳಿಕ ಆತನಲ್ಲಿ ನೀನು 
ಬೇಕಾದ್ದನ್ನು ಕೇಳಿ ಪಡೆಯಬಹುದು.” ಎ೦ದಳು. 


“ಹೆಣ್ಣೆ ನೀನು ಹೇಳುವುದಕ್ಕೆ ಮೊದಲೇ ನಾನು ಭಕ್ತಿಯಿಂದ 
ಮಧುಕನಾಥನನ್ನುನಿತ್ಯವೂ ವಿಧಿವತ್ತಾಗಿ ಪೂಜಿಸುತ್ತಿದ್ದೇನೆ. ಇನ್ನು ಹೆಚ್ಚೇನು ಮಾಡಲಿ?” 
ಎಂದು ಮಾಯೆ ಬೇಸರಪಟ್ಟಳು. 


ಅದಕ್ಕೆ ವಿಮಲೆ ಹೇಳಿದಳು: “ಹಾಗೆ೦ದರೇನು? ನಿನಗೆ ಸರಿಯಾದ 
ಉಪದೇಶವಿಲ್ಲವೋ? ಅಥವಾ, ಮಂತ್ರದಲ್ಲಿ ಏನಾದರೂ ದೋಷವೋ? ಇಲ್ಲವೆ, 
ಆಚಾರದಲ್ಲಿ ಲೋಪಗಳೋ? ಬುದ್ದಿಯಿಲ್ಲದೆ, ಹರನ ಭಕ್ತಿ ನಿರರ್ಥಕ ಎಂದು 
ಹೇಳಬೇಡ, ಮಾಯೆ!” ಎ೦ದಳು, ವಿಮಲೆ. 


ಮಾಯೆಗೆ ಆ ಮಾತು ಮನಸ್ಸಿಗೆ ಸೊಗಸಲಿಲ್ಲ. “ನನಗೆ ಈ ಮಂತ್ರ ತಂತ್ರ 
ಆಚಾರ ಒ೦ದೂ ತಿಳಿಯದು. ನನಗೆ ಇಚ್ಚೆ ಬಂದಂತೆ ನಾನೂ ಅರ್ಚನೆಮಾಡಿದೆ. ಇನ್ನು 
ನನ್ನಕೈಲಾಗದು.” ಎಂದಳು. 


“ಅಲ್ಲಮನೆ೦ಬ ನಿನ್ನ ಮದ್ದ ಳೆಯವನೇ ಅಲ್ಲಮಪ್ರಭುವಾಗಿರುವುದು ಸಾಧ್ಯ 
ಮಾಯೆ. ನೀನು ನಿನ್ನಯೌವನದ ಕೊಬ್ಬಿನಲ್ಲಿ ಈ ಮದದಿಂದ ಅವನನ್ನು ಕಾಮಿಸಿದರೆ, 
ಅವನೇ ಈ ವಿಕಾರದ ವೇಷದಲ್ಲಿ ಬಂದಿರಬೇಕು!” ಎಂದಳು ವಿಮಲೆ. 


“ಬಿಡು ಬಿಡೆ. ನನಗೇನು ಗೊತ್ತಿಲ್ಲವೆ? ನಾನಷ್ಟು ಮಂದ ಮತಿಯೆ? 
`ಅಲ್ಲಮಪ್ರಭುವೇ ಪ್ರತ್ಯಕ್ಷ ಪರಬ್ರಹ್ಮ[' ಎ೦ದು ಹೇಳುವರಲ್ಲವೇ! ಇವನಂತೂ 


ಅವನಲ್ಲ ಇವನು ಬರಿಯ ಮದ್ದಳೆಯ ಅಲ್ಲಮ. ಬಿಡು ನೀನು ಹೇಳುವ ಮಾತು 
ಸರಿಯಲ್ಲ” ಎ೦ದು ಮಾಯೆ ವಿಮಲೆಯ ಮಾತನ್ನು ಒದರಿದಳು. 


“ಅಯ್ಯೋ ಹುಚ್ಚಿ! ಅಲ್ಲಮಪ್ರಭು ಎಲ್ಲರಿಗೂ ಸಾಕಾರವಾಗಿ ಇರುವನು. 
ಸಾಧಕರ ನಿರ್ಮಲವಾದ ಮತಿಗೆ ಮಾತ್ರ ನಿರ್ಗುಣರೂಪನಾಗಿರುವನು. ನಿನಗೆ ಬುದ್ದಿ 
ಸಾಲದೆಂಬುದನ್ನು ಈ ಮಾತುಗಳಿಂದ ನೀನು ವ್ಯಕ್ತಪಡಿಸುತ್ತಿದ್ದೀಯೆ. ಈ ತಾಮಸವನ್ನು 
ಬಿಟ್ಟು ಸಾತ್ತ್ವಿಕದ ಬುದ್ಧಿಯಿ೦ದ ನೋಡು.” 


ಹೀಗೆ೦ದು ವಿಮಲೆ ಎಷ್ಟೇ ಬೋಧಿಸಿದರೂ, “ಅಯ್ಯೋ, ನನಗೇನು 
ತಿಳಿಯದೆ? ಬೇಕಾದರೆ ಆ ಮದ್ದಳೆಯನನನ್ನೇ ತೋರಿಸುತ್ತೇನೆ. ಅವನ ನಿಜವನ್ನು 
ನೀನು ತಿಳಿಯುವುದಾದರೆ, ತಿಳಿ. ಸುಮ್ಮನೆ ಚರ್ಚೆಮಾಡಿ ಏನು ಪ್ರಯೋಜನ? ಅವನೇ 
ನಿಜವಾದ ಅಲ್ಲಮನಹುದಾದರೆ, ನಾನು ನೋಡಿಕೊಳ್ಳುತ್ತೇನೆ!” ಎ೦ದು ವಿಮಲೆಯನ್ನು 
ಕರೆದುಕೊಂಡು, ಎಂದಿನಂತೆ ಮಧುಕೇಶ್ವರನ ದೇವಾಲಯಕ್ಕೆ ಬಂದು, ಮಾಯೆ 


ನಾಟ್ಕಿರಂಗದಲ್ಲಿ ವಿರಾಜಿಸಿ ನಿಂತಳು. 


“ಮಾಯೆ ಈ ಜಗತ್ತನ್ನೆಲ್ಲಾ ಆಡಿಸುತ್ತಾಳೆ. ಅಂಥ ಮಾಯೆಯ ಮೂರ್ತಿಯಾದ 
ಈ ಮಾಯಾಂಗನೆಯನ್ನು ನಾನು ಕಣ್ಣೆದುರಿಗೆ ಆಡಿಸುತ್ತೇನೆ, ನೋಡಿ!” ಎಂಬ ಹಾಗೆ 
ಅಲ್ಲಮನು ಮದ್ದಳೆಯನ್ನು ಬಾರಿಸಿದನು. ಅದಕ್ಕೆ ಹೊಂದಿಕೊಂಡು ಮಾಯೆ 
ನರ್ತನಮಾಡಿದಳು. ಕೋಮಲವಾದ ಅಚ್ಚಬಿಳಿಯ ಚಂದ್ರಕಾ೦ತಶಿಲೆಯ ಹತ್ತಿರ 
ಇರುವ ಬಳ್ಳಿ ಯೊಂದಕ್ಕೆ ಬೆಂಕಿ ಹತ್ತಿದರೆ, ಆ ಬೆಂಕಿ ಆ ಕಲ್ಲಿಗೇ ಹತ್ತಿತೋ ಎಂಬಂತೆ 
ಕಾಣುವುದಿಲ್ಲವೇ--ಹಾಗೆ, ಮಾಯೆಯ ಕಾಮದ ಜ್ವಾಲೆ ಅಲ್ಲಮನಲ್ಲಿ ಅವನಿಗೆ 
ಅಂಟಿದೆ ಪ್ರತಿಬಿ೦ಬಿಸಿ, ಅವನೇ ಕಾಮಿಯೆಂಬಂತೆ ಕಾಣಿಸುತ್ತಿತ್ತು. 


ಆಗ ಮಾಯೆ, ತಾನು ನರ್ತನಮಾಡುತ್ತಿದ್ದ ಹಾಗೆಯೇ, ತನ್ನ ಅಭಿನಯದಿ೦ದ 
ಅಲ್ಲಮನನ್ನು ವಿಮಲೆಗೆ ತೋರಿದಳು. “ಇವನೇ ದಿಟದ ಅಲ್ಲಮನೊ? ಅಥವಾ 


ಮದ್ದಳೆಯ ಅಲ್ಲಮನೊ? ನೋಡು” ಎಂದು ಅವನನ್ನು ತನ್ನ ಕಡೆಗಣ್ಣಿನಿ೦ದ ವಿಮಲೆಗೆ 
ತೋರಿದಳು. ವಿಮಲೆ ಮದ್ದಳೆಯವನಾಗಿ ತೋರುವಾತನನ್ನು ರೆಪ್ಪೆಯಿಕ್ಕದ 
ಕಣ್ಣುಗಳಿ೦ದ ದೃಷ್ಟಿಸಿದಳು. “ಈತನೇ ನಿಜವಾದ ಅಲ್ಲಮ!” ಎ೦ದು ಮಾಯೆಗೆ ಕಣ್ಣಿನ 
ಮೂಲಕ ಮಾತನಾಡಿ, ತನ್ನ ಮನಸ್ಸನ್ನು ಸೂಚಿಸಿದಳು. 


ಆಗ ಮಾಯೆಗೆ ಮೊದಲಿನ ಕಾಮ ಕಡಮೆಯಾಯಿತು, ತನ್ನ ಪ್ರತಿಜ್ಞೆ 
ಜ್ಞಾಪಕವಾಯಿತು, ಅದನ್ನು ನಡಸಲಿಲ್ಲವಲ್ಲಾ ಎಂದು ನಾಚಿಕೆ ಹೆಚ್ಚಿತು, ನರ್ತನದ ಆಸೆ 
ಹೋಯಿತು, ಅಲ್ಲಮನ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿಯಬೇಕೆ೦ಬ ಆಸೆ ಹೆಚ್ಚಿತು. 
'ಇವನನ್ನು ವಶಪಡಿಸಿಕೊಂಡೇತೀರುತ್ತೇನೆ' ಎಂಬ ಮದದ ಹಠದಿಂದ ಮಾಯೆ ಮತ್ತೆ 
ಕುಣಿಯತೊಡಗಿದಳು. ಮುತ್ತಿನ ಓಲೆಯ ಬೆಳಕನ್ನು ಸುತ್ತಲೂ ಪಸರಿಸುತ್ತ ಮೈಯನ್ನೂ 
ಮನಸ್ಸನ್ನೂ ಅಲ್ಲಮನ ಕಡೆಗೆ ಮತ್ತೆ ಮತ್ತೆ ಹರಿಸಿದಳು. 


ಆಗ, “ಛೆ! ಸಾತ್ತ್ವಿಕವಾದ ಭಕ್ತಿಯಿಲ್ಲದ ಇಂಥ ನೀಚರಿಗೆ ನಾವು ನಮ್ಮ 
ಸ್ವರೂಪವನ್ನು ತೋರಿಸುವುದು ಅನುಚಿತ! ಇನ್ನು ಈ ನಟ್ಟುವಿಗತನ ಸಾಕು!” ಎನ್ನುತ್ತ 
ಇದ್ದಕ್ಕಿದ್ದಂತೆ ತನ್ನ ಮದ್ದಳೆಯನ್ನು ಎತ್ತಿ ಒಡೆದುಹಾಕಿ, ನಗುನಗುತ್ತಾ ಅಲ್ಲಿಂದ ಎದ್ದು 
ಹೊರಟು ಹೋದನು. ನಾಟ್ಯದ ನಡುವೆ ಅವನು ಹೇಳದೆ ಕೇಳದೆ ಏಕೆ ಹಾಗೆ ಮಾಡಿ 


ಹೋದನೆ೦ದು ಅರ್ಥವಾಗದೆ, ಎಲ್ಲರೂ ಬೆರಗಾದರು. 


“ಏಳು, ಮಾಯೆ. ಸುಮ್ಮನೆ ಹಂಬಲಿಸಿ ಏನು ಫಲ? ಅಲ್ಲಮನನ್ನು 
ಹುಡುಕಿಕೊಂಡು ಹೋಗೋಣ, ಬಾ?” ಎಂದು ವಿಮಲೆ ಮಾಯೆಯನ್ನು 
ಸಮಾಧಾನಮಾಡಿದಳು. ಮಾಯೆ ಚೇತರಿಸಿಕೊ೦ಡು, ಅಲ್ಲಮನನ್ನು ಆದಷ್ಟು ಬೇಗ 
ಕಾಣಬೇಕೆ೦ಬ ಆತುರದಿ೦ದ, ಕಾಡು ನಾಡು ಎನ್ನದೆ, ಅರಸಿಕೊ೦ಡು ಹೊರಟಳು. 
ಬಿಸಿಲು, ಗಾಳಿ, ದೂಳು, ಮಳೆ, ಕಾಡುಕಿಚ್ಚು-ಒಂದನ್ನೂ ಲೆಕ್ಕಿಸದೆ, ಹಸಿವು ದಾಹ 
ಆಯಾಸಗಳಿ೦ದ ಬಳಲುತ್ತ ಅಲ್ಲಮನನ್ನು ಹುಡುಕಿ ತಿರುಗಿದಳು. 


ಮಾಯೆ ಎಲ್ಲೆಲ್ಲಿ ಹೋದರೆ ಅಲ್ಲೆಲ್ಲಾ ಜಪ ತಪ ಮಾಡುತ್ತಿದ್ದವರು, 
ಹುಲಿಯನ್ನು ಕ೦ಡ ಹುಲ್ಲೆಗಳಂತೆ ದಿಕ್ಕಾಪಾಲಾಗಿ ಚೆದರಿ ಓಡಿದರು. ಬಿಟ್ಟ ಜಡೆಯನ್ನು 
ಕಟ್ಟಿಕೊಂಡು, ಹಾಸಿದ ಕೃಷ್ಣಾಜಿನವನ್ನು ಸುತ್ತಿಕೊಂಡ ಯೋಗದಂಡ 
ಯೋಗಪಟ್ಟಿಕೆಗಳನ್ನು ಜೋಡಿಸಿಕೊಂಡು ಕಂಬಿ ಕಿತ್ತರು. 


ಅಲ್ಲಮಪ್ರಭು ಆ ತಪೋಧನರ ಅಂಜಿಕೆಯನ್ನು ನೋಡಿದರು, ತನ್ನನ್ನು 
ಅರಸಿಬ೦ದ ತರುಣಿಯರ ಬಳಲಿಕೆಯನ್ನು ಗಮನಿಸಿದರು. 'ಇದನ್ನು ನಾನೇ 
ಪರಿಹರಿಸಬೇಕು,” ಎ೦ದು ಆ ಕ್ಷಣ ಕಾಣಿಸಿಕೊಂಡರು, ತಾವೂ ಒಬ್ಬ ತಪಸ್ವಿಯ ಹಾಗೇ 
ಬಂದು, ಆ ತಾಪಸರುಗಳನ್ನು ನಿಲ್ಲಿಸಿ, ಅವರಿಗೆ ಅಭಯ ಹೇಳಿದರು. ಅನಂತರ, 
ಮಾಯೆಯನ್ನು ಮುರಿದು ಓಡಿಸುವೆನೆ೦ದು, ತಮ್ಮ ಮೊದಲಿನ ರೂಪದಿಂದ ಅವಳಿಗೆ 
ಕಾಣಿಸಿಕೊಂಡರು. 


ಪ್ರಭುವಿನ ಶ್ರೀಪಾದವನ್ನು ಕಂಡೊಡನೆಯೇ ಮಾಯೆಯ ಸಖಿಯರಿಗೆ ದಾಹ 
ಆರಿತು, ಹಸಿವು ಹೋಯಿತು, ಬಳಲಿಕೆ ಇಂಗಿತು. ಕ೦ಪಿಸುತ್ತ ಮುಗ್ಗರಿಸುತ್ತ ಪ್ರಭುವಿನ 
ಕಾಲಬಳಿ ಕೆಡೆದರು. “ಬಹಳ ಒಳ್ಳೆಯ ಕೆಲಸ ಮಾಡಿದೆ, ಅಯ್ಯ! ಇಷ್ಟು ದಿನ ನಮ್ಮ 
ಒಡತಿಯನ್ನು ಒಲಿಸಿಕೊ೦ಡಿದ್ದು ಕಡೆಗೆ ಹೀಗೆ ಮೋಸಮಾಡಿ ಓಡಿಹೋಗಬಹುದೆ!” 
ಎ೦ದು ದೂರಿದರು. 


ಪ್ರಭು ಹೇಳಿದರು: “ಮೊದಲು ನಮ್ಮನ್ನು ಬಯಸಹೇಳಿದವರಾರು? 
ಅನಂತರ, ಕಂಡು, ಕರಸಹೇಳಿದವರಾರು? ಕರಸಿದ ಬಳಿಕ ಉದಾಸೀನಮಾಡಿ 
ಕಳಿಸಹೇಳಿದವರಾರು? ಹೀಗೆ ಕ್ಷಣಕ್ಕೊಂದು ಬಗೆಯಾಗಿ ನಡೆದು ತಾನು ಮಾಡಿದ್ದು 
ತನಗೇ ಮುಳ್ಳಾದರೆ, ನಮ್ಮನ್ನುದೂರಿ ಏನು ಫಲ?” 


ಆ ಮಾತು ಕೇಳಿ, ಮಾಯೆಗೆ ತು೦ಬ ರೇಗಿತು. “ಎಲಾ ಧೂರ್ತ! ನೀನೇ 
ಗತಿಯೆಂದು ನಿನ್ನನ್ನು ನ೦ಬಿದ್ದಕ್ಕೆ ತುಂಬ ಒಳ್ಳೆಯದಾಯಿತು! ಇನ್ನು ಆಡಿ ಏನು ಫಲ? 


ಇಷ್ಟೆಲ್ಲಾ ಸಟೆ, ಕುಟಿಲ, ಕುಮ೦ತ್ರ ಚಪಲ, ಚಮತ್ಕಾರಗಳನ್ನು ಬಲ್ಲವನೆ೦ದು ನಾನು 
ತಿಳಿದಿರಲಿಲ್ಲ!” ಎ೦ದಳು. 


ಪ್ರಭು ಎ೦ದರು: “ಈ ಕುಟಿಲ, ಕುತ್ತಿಕ, ಧೂರ್ತ, ದುರ್ಜನ, ಮೋಸ, ಕಪಟ, 
ಕಳವಳ, ಸಟೆ ಮುಂತಾದ ವಿಕಾರಗಳೆಲ್ಲವೂ ಮಾಯೆಯವೋ ಅಥವಾ ಅಲ್ಲಮನವೋ 
ಎ೦ಬುದನ್ನು ತಿಳಿಯಬೇಕಾದರೆ ಬ್ರಹ್ಮನನ್ನು ಕೇಳು, ಹರಿಯನ್ನು ಕೇಳು, ದೇವತೆಗಳನ್ನು 
ಕೇಳು, ಮುನಿಗಳನ್ನೂಸಿದ್ಧಸಾಧಕರುಗಳನ್ನೂಕೇಳು.” 


“ನೀನು ಹೇಳಿದ ಅವರೆಲ್ಲರೂ ನಿನಗೆ ಅಧೀನರಾದವರೆಂದು ನಾನು ಬಲ್ಲೆ. 
ಅವರನ್ನು ನಾನೇನೂ ಅರಿಯದವಳಲ್ಲ ಹರಿಯ ಎದೆಯನ್ನು ಮೆಟ್ಟಿದ್ದೇನೆ, ಶಂಕರನ 
ಅರ್ಧಾಂಗವನ್ನು ಆಳಿದ್ದೇನೆ, ಬ್ರಹ್ಮನ ಬಾಯನ್ನು ಮುದ್ರಿಸಿದ್ದೇನೆ, ಸುರನರೋರಗರೆ೦ಬ 
ಹುಚ್ಚರ ಗುಂಪನ್ನು ನನ್ನ ದಾಸಿಯರ ಕಾಲಿಗೆ ಬೀಳಿಸಿದ್ದೇನೆ. ಇನ್ನು ನಿನ್ನ ಸಿದ್ಧಸಾಧಕ 
ಮುಂತಾದವರ ಮಾತು ಏಕೆ? ಎಂದಮೇಲೆ, ನಿನ್ನನ್ನು ಸೋಲಿಸಿ ಸಿಕ್ಕಿಸುವುದು ನನಗೆ 
ಏನು ಮಹಾ ದೊಡ್ಡದೆ!” ಎಂದು ಮಾಯೆ ಮತ್ತೆ ತನ್ನ ಪ್ರತಾಪವನ್ನು 
ಕೊಚ್ಚಿಕೊಳ್ಳಕೊಡಗಿದಳು. 


ಪ್ರಭುದೇವರು ಅವಳು ಹೇಳಿದ್ದನ್ನೆಲ್ಲಾಕೇಳಿದರು. “ಹರಿಹರ ಬ್ರಹ್ಮಾದಿಗಳನ್ನು 
ಸ್ಥಾಧೀನಮಾಡಿಕೊಂಡು, ಅವರನ್ನುಆಳುತ್ತೇನೆ ಎಂದೆಯಲ್ಲಾ ಇಂಥ ನಿನ್ನನ್ನುಹೀಗೆಲ್ಲಾ 
ಆಡಿಸುವವರು ಯಾರು, ಎ೦ಬುದನ್ನು ಪರೀಕ್ಷಿಸದೆ ಗರ್ವದಿ೦ದ ಹೀಗೆ ಹೇಳಬಹುದೆ, 
ಮಾಯೆ?” ಎ೦ದರು. 


ಮಾಯೆ ಮತ್ತೆ ಮೆತ್ತಗಾಗಿ, “ಯಾರನ್ನು ಯಾರು ಆಡಿಸುವರು ಎ೦ಬುದು 
ಕಟ್ಟಿಕೊಂಡು ಏನಾಗಬೇಕು? ನಮಗೆ ನಮ್ಮ ಮನೋರಥ ದೊರೆತರೆ ಸಾಕು. 
ದಯೆಮಾಡಿ ಕೃಪೆಮಾಡು.” ಎ೦ದು ಬೇಡಿದಳು. “ನನ್ನಭಾಷೆ ಸಲ್ಲದೆ ಹೋಯಿತು. ನನ್ನ 
ಕೀರ್ತಿ ಬತ್ತಿಹೋಗುತ್ತಿದೆ. ಕೈಲಾಸದವರು ಈ ಕತೆ ಕೇಳಿ ನಗುವ ಹಾಗಾಯಿತೇ! 


ಆತುರಪಟ್ಟು ಬಂದು ಇಂಥ ಅವಸ್ಥೆಗೆ ಗುರಿಯಾದೆನು! ಮೊದಲೇ ಬೆಂದಿರುವ 
ಹುಣ್ಣಿನಲ್ಲಿ ಮತ್ತೆ ಕಂಬಿಯನ್ನುತಿವಿದುಗೀರಬೇಡ!” ಎ೦ದು ಬೇಡಿದಳು. 


“ಹೆಣ್ಣೆ! ತಾನು ತಂದ ಚಿನ್ನಶುದ್ಧವಾಗಿಲ್ಲದೆ ಹೋದರೆ ಅಕ್ಕ ಸಾಲೆಯನ್ನು ಬೈದು 
ಫಲವೇನು? ನೀನು ಬುದ್ದಿಯಿಲ್ಲದೆ, ಹರನನ್ನು ಅರ್ಚಿಸುವ ರೀತಿಗಳ ವ್ಯತ್ಯಾಸವನ್ನು 
ಅರಿಯದೆ, ಸಟೆಯ ಭಕ್ತಿಯನ್ನು ಮಾಡಿ, ಫಲವನ್ನು ಬಯಸಿದರೆ, ಏನು ಬಂತು, 
ಮಾಯೆ?” ಎಂದು ಪ್ರಭು ಖಂಡಿತವನ್ನುನುಡಿದರು. 


ಮಾಯೆಗೆ ಈ ಪ್ರಕಾರವಾಗಿ ಆದ ಮುಖಭಂಗವನ್ನು ಕಂಡು, ಸಖಿಯರು 
ಏನೂ ಮಾತನಾಡದೆ ಇರಲು, ವಿಮಲೆ ತಾನೇ ವಿನಯದಿಂದ ಹೀಗೆ ವಿಜ್ಞಾಪನೆ 
ಮಾಡಿದಳು: “ಶರಣಜನರ ರಕ್ಷಾ ಮಣಿಯೆ! ಕಿಂಕರರೆಂಬ ಚಕೋರಗಳಿಗೆ 
ಚ೦ದ್ರನಾದವನೆ! ದಯಾಸಮುದ್ರನೆ! ನೀನು ಈ ಸ್ತ್ರೀಯನ್ನು ಒರೆಹಚ್ಚಿ ನೋಡಿದರೆ, 
ಏನು ತಿರುಳು೦ಟು? ನೀನು ಕರುಣೆಯಿಂದ ಇವಳ ಪ್ರಾಣವನ್ನು ಉಳಿಸಬೇಕು.” 
ಎಂದಳು. 


“ಬಾಲೆ! ನೀರಿಗೆ ಹೆಪ್ಪು ಹಾಕಿದರೆ, ಅದು ಹಾಲಿನಂತೆ ಹೆತ್ತುಕೊಳ್ಳುತ್ತದೆಯೆ? 
ಅದರಂತೆಯೇ ಕ್ಷುದ್ರ ಬುದ್ದಿಯವರಿಗೆ ಏನು ಹೇಳಿದರೂ ಫಲವಿಲ್ಲ? 


“ನಿಜ ಪ್ರಭುವೆ. ಆದರೆ, ಹೆಣ್ಣು ಏನೇ ಕೀಳು ಕಬ್ಬಿಣವಾದರೂ ಆಗಲಿ; 
ಸ್ಪರ್ಶಶಿಲೆಯಂಥ ಗಂಡು ಒದ್ದರೂ ಸರಿಯೆ, ಪ್ರೀತಿಯಿಂದ ಮುಟ್ಟಿದರೂ ಸರಿಯೆ, ಆ 
ಕಬ್ಬಿಣ ಚಿನ್ನವಾಗುವುದಿಲ್ಲವೆ? ಹಾಗೆಯೇ ನೀನು ಒಲ್ಲದೆ ಈ ಮಾಯೆಯನ್ನು 
ಹೊ೦ದಿದರೂ ಇವಳು ಬದುಕಿಕೊಳ್ಳುವಳು.” 


“ನಿನ್ನ ಮಾತು ಸತ್ಯ ಹೆಣ್ಣೆ ಕಬ್ಬಿಣವಾದರೆ, ಸ್ಪರ್ಶ ಮುಟ್ಟಿ ಚಿನ್ನವಾಗಬಹುದು. 
ಆದರೆ, ಅದು ಕಬ್ಬಿಣವಲ್ಲದೆ, ಹಳೆಯ ಹೆಂಚಾದರೆ? ಚಂಚಲವಾದ ಈ 
ಮಾಯಾಂಗನೆಯ ಮನಸ್ಸುಏನು ಮಾಡಿದರೂ ನಿಶ್ಚಲವಾಗದು!” 


“ಆದರೂ, ಪ್ರಭುವೆ, ಏನೇ ತಪ್ಪಿದ್ದರೂ, ಕ್ಷಮಿಸಿ ಕಾಪಾಡಬೇಕು. ದೇವಿಯರ 
ಪ್ರತಿಜ್ಞೆಯನ್ನು ಪಾಲಿಸಲು ಬಂದ ಇವಳಿಗೆ ಜಯವನ್ನು ಕರುಣಿಸಬೇಕು. ಇದರಿಂದ 
ನಿನುಗೇನು ಕು೦ದು?” 


“ವಿಮಲೆ! ಒಂದು ರೀತಿಯ ಬೀಜವನ್ನು ಬಿತ್ತಿ ಇನ್ನೊಂದು ರೀತಿಯ 
ಫಲವನ್ನು ಬಯಸಿದರೆ, ಬರುವುದೆ? ಈ ಮಾಯೆ ಮರುಳಾಗಿ, ತಾಮಸದ ಮದದಿಂದ, 
ಚ೦ಚಲವಾದ ಭಕ್ತಿಯನ್ನು ಮಾಡಿದರೆ, ಸತ್ಚಲ ಎಲ್ಲಿಂದ ಬಂದೀತು?” 


ಕಡೆಗೆ ಹೇಳಿದಳು ವಿಮಲೆ: “ಹಾಗಾದರೆ, ಈಗಂತೂ ನಿನ್ನಪಾದಗಳಿಗೆ ಬಂದು 
ಶರಣಾಗಿದ್ದೇವೆ. ಇನ್ನುನಿನ್ನ ಮನಸ್ಸಿಗೆ ಬಂದ ಹಾಗೆ ನೀನು ನಮ್ಮನ್ನು ಕಾಪಾಡಿಕೊ!” 


ಪ್ರಭು ಅವಳ ಮಾತಿಗೆ ಪ್ರೀತರಾದರು, “ವಿಮಲೆ, ವಿಮಲೆ ಎಂಬ ಹೆಸರನ್ನು 
ಬ್ರಹ್ಮನು ನಿನಗೆ ಇಟ್ಟಿದ್ದು ಬಹು ಯುಕ್ತ” ಎಂದರು. ಮಾಯೆಯ ಕಡೆ ತಿರುಗಿ, 
“ಮತಿಕೆಟ್ಟ ಮಾಯೆ! ಕಾಮವೆತ್ತ ಪರಮತತ್ತ್ವದ ಸೀಮೆಯೆತ್ತ? ಕತ್ತಲೆಯೆತ್ರ ಕತ್ತಲನ್ನು 
ಕಳೆಯುವ ಸೂರ್ಯನೆತ್ತ? ಜ್ಞಾನವೆತ್ತ ಅಜ್ಞಾನವೆತ್ತ? ಭ್ರಮೆಯ ಮಾತು ಸಾಕು. ನೀನೆತ್ತ 
ಶಿವತತ್ವವೆತ್ತ? ಕ್ಷೇಮವಾಗಿ, ಬಂದ ದಾರಿ ಹಿಡಿದು ಹೋಗು!” ಎಂದು ಮೃದುವಾಗಿ 
ಹೇಳಿದರು. “ಸಮುದ್ರದ ನೀರುಗಳೆಲ್ಲಾ ಅಮೃತದ ಮಡುಗಳಾದರೂ ಆಗಬಹುದು; 
ಮೇರುಪರ್ವತ ಕುಡಿಬಿಟ್ಟು ಎಲ್ಲ ಕಡೆಗೆ ಹಬ್ಬಿದರೂ ಹಬ್ಬಬಹುದು; ಭೂಮಿಯ 
ವ್ಯಕ್ಷಗಳೆಲ್ಲ ಕಲ್ಪವ್ಯಕ್ಷಗಳಾದರೂ ಆಗಬಹುದು; ಇವೆಲ್ಲಾ ಆದರೂ ಆಗಬಹುದು-- 
ಆದರೆ, ಮಾಯೆಗೆ ಮಾತ್ರ ಯಾವ ಕಾಲಕ್ಕೂ ಪರತತ್ವದ ಜ್ಞಾನವಾಗದು!” ಎಂದು 
ಖಂಡಿತವಾಗಿ ಹೇಳಿ, ಪ್ರಭುದೇವರು ಅ೦ತರ್ಧಾನವಾದರು. 


ಇತ್ತ 'ಮಗಳು ಮದ್ದಳೆಯವನ ಹಿಂದೆ ಓಡಿಹೋದಳು' ಎಂಬುದನ್ನು 
ಮೋಹಿನೀದೇವಿ ಕೇಳಿ, ಮಗಳನ್ನು ತಾನು ಬೆ೦ಬತ್ತಿದಳು. ಮಮಕಾರ ತಾನೂ ಸ೦ಗಡ 
ಬಂದು ಮಗಳನ್ನು ಕಂಡು, “ಏನು ನಗೆಗೀಡು ಮಾಡಿದೆಯೆ, ಮಗಳೆ?” ಎಂದು 


ಮರುಗಿದನು. “ಬೇಡ, ಬೇಡ ಎಂದು ಮೊದಲಿಂದಲೂ ನಾನು ಹೇಳುತ್ತಿರಲಿಲ್ಲವೆ? ಈಗ 
ನೋಡು ಕೊನೆಗೆ ಯಾವ ಗತಿ ಬಂತು!” ಎಂದು ಮೋಹಿನೀದೇವಿ ಸಿಡಿಮಿಡಿಗುಟ್ಟಿದಳು. 


ವಿಮಲೆ ಅವರಿಗೆ ಯಥಾರ್ಥವನ್ನು ತಿಳಿಸಿದಳು: “ಪಾರ್ವತಿಯ 
ನಿಯಮವನ್ನು ಕೈಕೊಂಡು, ಅಲ್ಲಮನನ್ನು ಸಾಧಿಸಬೇಕೆಂದು ಬಂದವಳು, ಈ ಮಾಯೆ. 
ಈಗ, ಅಲ್ಲಮನು ಸಿಕ್ಕದೆಹೋದದ್ದರಿ೦ದ, ಅವನನ್ನು ಹುಡುಕಿಕೊಂಡು ಕಾಡಿಗೆ 
ಬಂದಳು. ಇದಕ್ಕಾಗಿ ನೀವು ಚಿಂತಿಸುವುದು ಬೇಡ.” 


“ಯಾವುದೋ ಕಾರಣಕ್ಕೋಸ್ಕರ ಇಲ್ಲಿಗೆ ಬ೦ದು, ನಾನು ನಿಮ್ಮಮಗಳಾದೆನು. 
ಬಂದ ಕಾರ್ಯ ಕೈಗೂಡದೆಹೋಯಿತು. ಇನ್ನುನೀವು ನನಗಾಗಿ ಎದುರುನೋಡುವುದು 
ಬೇಡ.” ಎ೦ದು ಮಾಯಾದೇವಿ ತನ್ನ ತಾಯಿತಂದೆಗೆ ಹೇಳಿಕೊಂಡು, ವಿಮಲೆಯ 
ಜೊತೆಯಲ್ಲಿ ಬೆಳ್ಳಿಯ ಬೆಟ್ಟಕ್ಕೆ ಭೋರನೆ ಹೋದಳು. 


ಗುರು ಗುಹೇಶ್ವರ ಲಿಂಗ 


ಆರಿಹೋಗಿದ್ದ ದೀಪ ಇದ್ದಕ್ಕಿದ್ದಂತೆ ಪಕ್ಕನೆ ಹತ್ತಿಕೊ೦ಡಿತು. ಹಜಾರದಲ್ಲೆಲ್ಲ 
ಬೆಳ್ಳಂಬೆಳಗಾಯಿತು. 


“ಹೋಗಿದ್ದ ಕಣ್ಣು ಬಂದ ಹಾಗಾಯಿತು!” ಎಂದರು, ಶಿವೂತಾಯಿ. 
“ಕವಿದುಕೊಂಡಿದ್ದ ಮಾಯೆ ಕಳೆದುಹೋದ ಹಾಗಾಯಿತು!” ಎಂದ ಶಿವು. 


“ಹುಂ. ಮುಂದೆ ಏನು ಮಾಯೆಯ ಕಥೆ?” 


ಮುಂದೆ ಮಾಯೆ ವಿಮಲೆಯ ಜೊತೆಯಲ್ಲಿ ಪಾರ್ವತಿಯ ಸನ್ನಿಧಿಯನ್ನು 
ಸೇರಿದಳು. ತನಗೆ ಅಲ್ಲಮನು ಸಿಕ್ಕದೆ ಹೋದುದನ್ನು ಒಪ್ಪಿಕೊಂಡಳು. ಅವಳು 
ಹೇಳಿದ್ದನ್ನೆಲ್ಲಾ ಕೇಳಿ, ಉಮೆ ಚಿಂತೆಯಿಂದ ಭ್ರಮಿಸಿಹೋದಳು. 


ಪಾರ್ವತಿಯ ಪರಿಸ್ಥಿತಿಯನ್ನು ಕಂಡು, ಪರಮೇಶ್ವರನು ಕರುಣೆಯಿಂದ 
ಅವಳಿಗೆ ಸಮಾಧಾನ ಹೇಳಿದನು: “ಗಿರಿಜೆ! ಸಿಡಿಲೆಂಬ ಹಕ್ಕಿಯ ರೆಕ್ಕೆಗಳನ್ನು ಕಿತ್ತು 
ಅದರ ಮಾಂಸವನ್ನು ಅಡಿಗೆಮಾಡುವ ಕಲಿಗಳು ಯಾರುಂಟು? ಕೃಷ್ಣಸರ್ಪನ 
ನಿದ್ರೆಯನ್ನುಕೆಣಕುವಗಾರುಡಿಗರು ಯಾರುಂಟು? ಅದರಂತೆ ನನ್ನತತ್ತ್ವದ ತೊಡಕನ್ನು 
ತಿಳಿಯುವುದು ಕೂಡ ಸುಲಭವಲ್ಲ” 


ಪಾರ್ವತಿ ಈ ಸಲ ಮದದಿಂದ ಮಾರುತ್ತರ ಕೊಡಲಿಲ್ಲ. ವಿನಯದಿಂದ 
ವಿಜ್ಞಾಪಿಸಿಕೊ೦ಡಳು: “ಎಲೆ ಸದಾಶಿವ, ನಿನ್ನೊಡನೆ ಚಲ ಮಾಡಲು ನಾನು 
ಅ೦ಜುವೆನು. ನಿನ್ನ ಸಾಮರ್ಥ್ಯಕ್ಕೆ ನಾನು ಎದುರಲ್ಲ ನಿನ್ನ ಕರುಣನಿದ್ದಹಾಗೆ ನೀನು ನಿನ್ನ 
ನಿಜಸ್ವರೂಪವನ್ನು ನನಗೆ ತಿಳಿಹಿ ಕಾಪಾಡಬೇಕು.” ಎಂದಳು. 


ಶಿವನು ಆ ಮಾತಿಗೆ ಮೆಚ್ಚಿಕೊಂಡು, “ಮೊದಲೇ ನನ್ನ ಮಾತು ಕೇಳದೆ, 
ಸುಮ್ಮನೆ ತಾಮಸಗುಣದ ಮಾಯೆಯನ್ನು ಏಕೆ ಕಳುಹಿದೆ? ಈಗಲಾದರೂ ನಿನ್ನ 
ಸಾತ್ತ್ವಿಕದ ಸ೦ಪನ್ನಕಳೆಯನ್ನು ಭೂಮಿಗೆ ಕಳಿಹು. ಅಲ್ಲಿ ಕನ್ಯೆಯಾಗಿ ಜನಿಸಿ, ನಿಷ್ಕಾಮ 
ಭಕ್ತಿಯಿಂದ ಇರಲಿ. ಆಕೆಗೆ ಅಲ್ಲಮಪ್ರಭು ತಾನೇ ತನ್ನ ನಿಜವನ್ನು ತೋರುವನು, ಇದಕ್ಕೆ 
ಸಂಶಯ ಬೇಡ.” ಎಂದನು. 


ಆಗ ಪಾರ್ವತಿ, ತಾನು ಸಲುಗೆಯಿ೦ದ ಮಾಡಿಕೊಂಡ ಬಿನ್ನಹವೆಂಬ ಬೀಜಕ್ಕೆ 
ಶಿವನ ಕರುಣೆಯೆ೦ಬ ಹದವಾದ ಮಳೆ ದೊರೆಕೊಂಡಿತೆಂದು ಹರ್ಷದಿಂದ, “ಶಿವನೆ, 
ನಿನ್ನಕರುಣೆಯಿಂದ ನಾನು ಬದುಕಿದೆ!” ಎಂದಳು. 


ಅಲ್ಲಿಯೇ ಇದ್ದ ವೃಷಭರಾಜನು ಆ ಮಾತು ಕೇಳಿದನು. “ಇದೇನು ಆಡಿದಿರಿ, 
ತಾಯೆ? ನೀವು ಎಂದೂ ಅಚಲಸುಖಿಗಳು. ಇದುವರೆಗೆ ಇಲ್ಲದ ಶಿವನ ಕರುಣೆ ಈಗೇನು 
ದೊರೆಕೊಂಡಿತು ನಿಮಗೆ? ತಾವು ಹೂಳಿಟ್ಟ ನಿಧಿ ತಮಗೆ ಆಗುವುದೇನು ಆಶ್ಚರ್ಯ!” 
ಎಂದನು. 


ಅದನ್ನು ಕೇಳಿ, ಪರಶಿವನು “ವೃಷಭರಾಜ! ನಿನ್ನ ನಾಲಗೆ ಶುಭವನ್ನು 
ಸೂಚಿಸುತ್ತಿದೆ. ನೀನೂ ಹೋಗು. ಹೋಗಿ, ಅಲ್ಲಮನ ಸಮ್ಮೇಳನದಲ್ಲಿ ಸುಖಿಯಾಗು, 
ನೀನು ಧರೆಯಲ್ಲಿ ಮೆರೆಯದಿದ್ದರೆ, ಅಲ್ಲಮನು ಸುಲಭವಾಗಿ ಸಿಕ್ಕುವವನಲ್ಲ ನೀನು 
ಭಕ್ತಿಯನ್ನು ಮಾಡಿ ತೋರಿಸು. ನಿನ್ನ ನೆಪದಲ್ಲಿ ಸರ್ವರೂ ಸ್ವಾನುಭವ ಸುಖದ 
ಸ್ವರೂಪವನ್ನು ಸಾಧಿಸಿಕೊಳ್ಳಲಿ,” ಎ೦ದು ಅನುಗ್ರಹ ಮಾಡಿದನು. 


ಆಗ, “ಓಹೋ! ಈ ವೃಷಭನು ಭೂಮಿಯಲ್ಲಿ ಹುಟ್ಟಿ ಅಲ್ಲಮನನ್ನು 
ಅರಿಯುವನೊ? ಇವನು ಮಹಾ ಅತಿಶಯದ ಭಕ್ತಿಯನ್ನು ಮೆರೆಯುವನೊ? ಬಿಡು, 
ಇದೆಲ್ಲ ಬರಿ ಭ್ರಮೆ!” ಎಂದು ಕೆಲವರು ಮಂದಮತಿಗಳು ಆ ಶಿವನ ಸಭೆಯಲ್ಲಿ 
ವೃಷಭನನ್ನು ಅಣಕವಾಡಿದರು. 


ಅದಕ್ಕೆ ಶಿವನು ಅವರನ್ನು ಕುರಿತು “ನೀವು ಮರುಳರು. ವೃಷಭರಾಜನ 
ಯೋಗ್ಯತೆಯನ್ನು ತಿಳಿಯದೆ ಮಾತನಾಡುವಿರಾದರೆ, ಭೂಮಿಯಲ್ಲಿ ಹೋಗಿ ಹುಟ್ಟಿ 
ಆತನ ಭಕ್ತಿಯ ಉನ್ನತಿಯನ್ನು ಕಂಡುಬನ್ನಿರಿ. ಕಂಡು ನಿಮ್ಮ ಮನಸ್ಸಿನ 
ಮದಮತ್ನರಗಳನ್ನುನೀಗಿರಿ” ಎ೦ದು ಅವರುಗಳನ್ನು ಭೂಮಿಗೆ ಅಟ್ಟಿದನು. 


ಹೀಗೆ ಭೂಮಿಗೆ ಬಂದು ಹುಟ್ಟಿದವರಲ್ಲಿ ಒಬ್ಬಾತ ಸಿದ್ದರಾಮಯ್ಯ 
ಸೊನ್ನಲಾಪುರದಲ್ಲಿ ಮೊರಡಿಯ ಮುದ್ದವ್ವೆ ಎಂಬ ಶುದ್ದ ಶಿವಭಕ್ತೆಯ ಗರ್ಭದಲ್ಲಿ 
ಜನಿಸಿದವನು ಈತ. ಇನ್ನೊಬ್ಬಾತ ಮಡಿವಾಳ ಮಾಚಯ್ಯ. ಇನ್ನೂ ಅನೇಕರು 
ಪ್ರಮಥರೂ ರುದ್ರಕನ್ನಿಕೆಯರೂ ಅಲ್ಲಿಂದ ಬಂದು ಇಲ್ಲಿ ಶಿವೈಕ್ಯರ ಉದರಗಳಲ್ಲಿ ಜನ್ಮ 
ತಾಳಿದರು. 


ಇವರಲ್ಲೆಲ್ಲ ಅಗ್ರಣಿ ಎ೦ದರೆ, ಬಸವಣ್ಣನವರು. ಇವರ ಆದಿಯ ಕಥೆ ಸ್ವಲ್ಪ 
ಹೇಳಿ, ಮತ್ತೆ ಮಹದೇವಿಯಕ್ಕನವರ ಪ್ರಸ್ತಾಪಕ್ಕೆ ಬರುತ್ತೇನೆ, ಅಮ್ಮ ಈಗಲೂ 
`ಹಾರಿಸಿದೆ' ಎ೦ದು ಎನ್ನ ಬೇಡ. 


ಇಂಗಳೇಶ್ವರ ಬಾಗವಾಡಿಯಲ್ಲಿ ಮಾದರಸ, ಮಾದಾಂಬಿಕೆ ಎಂದು 
ದಂಪತಿಗಳು. ದಾನ ಧರ್ಮ ಪರೋಪಕಾರ ಗುರುಭಕ್ತಿ ಶಿವಭಕ್ತಿ ಇವುಗಳ ರೀತಿನೀತಿ 
ಬಲ್ಲವರು, ಅವರು. ಮಾನಿಷ್ಠರು, ಪುಣ್ಯಾತ್ಮರು, ಮಹಿಮಾವಂತರು. ಆಕೆ ಪತಿವ್ರತಾಶೀಲೆ, 
ಆತನೋ ಏಕಪತ್ನೀವ್ರತಸ್ವ ಇಂಥವರಿಗೆ ಅನುರೂಪರಾದ ಗುರುಶಿಷ್ಯರ ಸಂಗದಿಂದ 
ಸುಜ್ಞಾನ ಜನಿಯಿಸುವಂತೆ, ಸುಕುಮಾರನೊಬ್ಬನು ಜನಿಸಿದನು. ಹುಟ್ಟಿದ ಮಗು 
ಅಳಲಿಲ್ಲ ಅಲುಗಲಿಲ್ಪ ಕಣ್ಣುಬಿಡಲಿಲ್ಪ ತಾಯಿತಂದೆ ಅದೇಕೆಂದು ತಿಳಿಯದೆ, ತುಂಬ 
ವ್ಯಥೆಪಟ್ಟಿರು. ಆಗ ಶಿವನೇ ಒಲಿದು ಬ೦ದು, ಮನೆಯಲ್ಲಿ ಕುಳಿತು, ಮಗುವನ್ನು ತನ್ನ 
ಅಂಗೈಯಲ್ಲಿ ಎತ್ತಿಕೊ೦ಡನು, “ನೀನು ಪರಮನಾಗುತ್ತೀಯೆ” ಎಂದು ಹೇಳುವಂತೆ 
ಹಣೆಯಲ್ಲಿ ವಿಭೂತಿಯನ್ನು ಇಟ್ಟನು. “ನಾನು ಎಂದೆಂದಿಗೂ ನಿನ್ನನ್ನು ಅಗಲದೆ ಒಡನೆ 
ಇರುತ್ತೇನೆ.” ಎಂಬುದಕ್ಕೆ ಗುರುತಾಗಿ ಮಗುವಿನ ಕೊರಳಲ್ಲಿ ದಿವ್ಯಲಿ೦ಗವನ್ನು ಕಟ್ಟಿ ದನು. 


ಆ ಮಗುವಿಗೆ ಶಿವನು ತಾನೇ ಗುರುವಾದನು. ನಂಬಿಕೆ ಕೊಡುವಂತೆ ಅಂಗೈಯನ್ನು 
ತಲೆಯ ಮೇಲಿರಿಸಿ, ಕಿವಿಯ ಮೂಲಕ “ನಮಃ ಶಿವಾಯ” ಎಂಬ ಪಂಚಾಕ್ಷರಿಯ 
ಅಮೃತವನ್ನು ದೇಹಕ್ಕೆ ತುಂಬಿ, “ಬಸವ” ಎಂದು ನಾಮಕರಣಮಾಡಿ ಹೋದನು. 


ಮುಂದೆ ವಿದ್ಯಾಭ್ಯಾಸವಾಯಿತು. ಮರೆತ ಮಾತನ್ನು ನೆನಸಿಕೊಟ್ಟಿಂತೆ, ವೇದ 
ಶಾಸ್ತ್ರ ಪುರಾಣ ಆಗಮ ಮೊದಲಾದುವೆಲ್ಪ ಒಂದು ಸಲ ಕೇಳಿದ ಮಾತ್ರಕ್ಕೇ 
ಬಸವರಾಜನಿಗೆ  ಬಂದುಹೋದುವು. ಅಲ್ಲಿಂದ ಮುಂದೆ ಉಪನಯನದ 
ವಯಸ್ಸಿಗಾಗಲೇ ಆತನಲ್ಲಿ ಶಿವಭಕ್ತಿಭಾವದ ಅಪರಿಮಿತವಾದ ಮಹಿಮೆ ತೋರಿಬಂತು. 
ಮುಂದೆ, ಅವರೇ ತಮ್ಮ ತಾಯಿತಂದೆಯನ್ನು ಬೀಳ್ಕೊಂಡು, ತಮ್ಮ ಅಕ್ಕನವರಾದ 
ನಾಗಾಯಿಗಳ ಜೊತೆಯಲ್ಲಿ ಕಲ್ಯಾಣಕ್ಕೆ ಬಂದರು. 


ಆಗ, ಆ ಕಲ್ಯಾಣಕ್ಕೆ ದೊರೆ--ವೀರ ಬಿಜ್ಜಳ. ಒ೦ದು ದಿನ ಅವನ ಆಸ್ಥಾನದ 
ಮಧ್ಯದಲ್ಲಿ ಅಕಸ್ಮಾತ್‌ ಬಂದ ಒಂದಾನೊಂದು ಲಿಖಿತವನ್ನು ಬಸವಣ್ಣನವರು ತಿಳಿದು 
ಓದಿದರು. ಅದರಲ್ಲಿ ಇದ್ದ ಪ್ರಕಾರ, ಒಂದು ಅಪರಿಮಿತವಾದ ನಿಧಿಯನ್ನು ನೆಲದಿಂದ 
ತೆಗೆಸಿ ತೋರಿಸಿದರು. ದೊರೆ `ಈತನು ಕಾರಣಪುರುಷನು' ಎಂದುಕೊಂಡು, ಅವರಿಗೆ 
ಮಹಾಪ್ರಧಾನ ಪದವಿಯನ್ನುಮಾಡಿಸಿದನು. 


ಅನಂತರ ಬಸವಣ್ಣನವರು ಅಲ್ಲೇ ಕಲ್ಯಾಣದಲ್ಲೆ ನಿಂತರು. ರೂಢಿ 
ಮೆಚ್ಚುವುದಕ್ಕೋಸ್ಕರ, ಹಲವು ಪವಾಡಗಳನ್ನು ಮೆರೆದರು. ನಿರ೦ತರವಾಗಿ ಲಿ೦ಗಕ್ಕೂ 
ಜ೦ಗಮಕ್ಕೂ ನಿಷ್ಠೆಯಿ೦ದ ಬೇಡಿ ಬೇಡಿದ್ದನ್ನು ಕೈಬಡಿಯದೆ ನೀಡಿದರು. 


ಚಂದನದ ಮರದ ಮೇಲೆ ಬಂದ ಗಾಳಿ ಸೋಕಿದರೆ ಉಳಿದ ಮರಕ್ಕೆ 
ಪರಿಮಳ ಬರುವುದಿಲ್ಲವೇ ಹಾಗೆ--ಅಲ್ಲಮನನ್ನು ಅರಿತು ಬರುವುದಕ್ಕಾಗಿ 
ಬಸವಣ್ಣನವರು ಹುಟ್ಟಿದರೆ, ಆ ಮಹಾತ್ಮರ ಕಾಲುಗಳ ದೂಳಿನ ಕಣದ ಸ೦ಗದಿ೦ದ 
ಜನರು ತಮ್ಮಷ್ಟಕ್ಕೆ ತಾವೇ ಶಿವ ಭಕ್ತರಾದರು. 


ಆಟಿ 


ಇದಿಷ್ಟೂ ಬಸವಣ್ಣನವರ ಕಥೆ, ಆಯಿತೆ. ಇನ್ನು ಅಕ್ಕ ಮಹದೇವಿಯವರನ್ನು 
ಹೋಗಿ ನೋಡಿಕೊಂಡು ಬರೋಣ. 


ಉಡುತಡಿ ಎ೦ಬುದು ಒ೦ದು ಪಟ್ಟಣ. ಅಲ್ಲಿ ನಿರ್ಮಲ ಎ೦ಬವನು ಒಬ್ಬ 
ಗಾಢ ಶಿವಭಕ್ತ ಆತನ ವಲ್ಲಬೆ, ಸುಮತಿ. ಈ ನಿರ್ಮಲನಿಗೂ ಸುಮತಿಗೂ ಮಗಳಾಗಿ 
ಪಾರ್ವತಿಯ ಸಾತ್ವಿಕ ಕಳೆ ಹುಟ್ಟಿಬ೦ತು. 


ಮಗು ತಾಯಿಯ ಹೊಟ್ಟೆಯಲ್ಲಿರುವಾಗ, ತಾಯಿಯ ಮೈಯಲ್ಲಿ ಅತಿ 
ಮಹತ್ತರವಾದ ದೇವತಾಕಳೆ ತುಂಬಿದ್ದುದನ್ನು ಕಂಡವರು ಮಗುವಿಗೆ ಮಹದೇವಿ 
ಎಂದು ಹೆಸರಿಟ್ಟರು. 


ನಿರ್ಮಲದೇವ ಸುಮತೀದೇವಿಯರ ಇಷ್ಟಾರ್ಥವನ್ನು ಈಡೇರಿಸುವ 
ಕಲ್ಪಲತೆಯಂತೆ ಮಹದೇವಿ ಬೆಳೆಯುತ್ತಿದ್ದಳು. ಭಕ್ತಿಯ ಬಳ್ಳಿಯಂತೆ, ಭಕ್ತಿಯಲ್ಲಿ 
ತಾನಲ್ಲದೆ ಇನ್ನಿಲ್ಲ ಎಂಬಂತೆ, ಬೆಳೆಯುತ್ತಿದ್ದಳು. ಬರುತ್ತಬರುತ್ತ ಯೌವನದ 
ಕಳೆಯೇರುತ್ತಬ೦ದಂತೆಲ್ಲಾಪುಟಕ್ಕೆ ಇಕ್ಕಿದ ಚಿನ್ನದಂತೆ ಕಾಂತಿಮತಿಯಾಗುತ್ತ ಬಂದಳು. 


ಹೀಗೇ ಇರಬೇಕಾದರೆ-ಒಂದು ದಿನ ಆ ಪುರದ ಅರಸನು ತನ್ನ ಸೈನ್ಯಗಳ 
ಪ್ರದರ್ಶನವನ್ನು ಪರಿಶೀಲಿಸಿಕೊ೦ಡು ಅರಮನೆಗೆ ಹಿಂದಿರುಗುತ್ತಿದ್ದನು. ಮಹದೇವಿ ಆ 
ಸಂಭ್ರಮವನ್ನು ಕೇಳಿ ಬಂದು, ಬಾಗಿಲಲ್ಲಿ ನೋಡುತ್ತ ನಿಂತಳು. ಹಾಗೆ ನಿಂತ 
ಮಹದೇವಿಯನ್ನು ಅರಸನು ಕಂಡನು. ಆ ಕ್ಷಣದಲ್ಲಿ ಅವನಿಗೆ ಅವಳ ಮೇಲೆ 
ಆಸೆಯಾಯಿತು. 


“ದ್ರು ಕನ್ಯೆ ಯಾರ ಮಗಳು? ಕೇಳಿ ಬನ್ನಿರೋ” ಎಂದ ಕೂಡಲೆ ಚಾರರು 
ಓಡಿಹೋಗಿ, ಇಂತಹವರ ಮಗಳು ಎಂದು ಬಂದು ತಿಳಿಸಿದರು. “ಇವಳನ್ನು ನಾನು 


ಮದುವೆಯಾಗುತ್ತೇನೆ” ಎಂದುಕೊಂಡು, ಕೌಶಿಕನೆಂಬ ಆ ದೊರೆ ಅರಮನೆಯನ್ನು 
ಸೇರಿದನು. 


“ಬಲಾತ್ಕಾರದಿ೦ದ ಎಳೆದು ತರಿಸಿದರೆ, ಅವಳ ಮನಸ್ಸಿಗೆ ಮುನಿಸು, ಜೊತೆಗೆ 
ನನಗೂ ಅಪಕೀರ್ತಿ. ಆದ್ದರಿ೦ದ ಕೆಲವರನ್ನು ಕಳಿಹಿ, ಒಪ್ಪಿಸುತ್ತೇನೆ” ಎ೦ದು ತನ್ನ 
ಹೆಗ್ಗಡಿತಿಯರನ್ನು ಮಹದೇವಿಯ ಮನೆಗೆ ಕಳಿಹಿದನು. 


ಅವರು ಬ೦ದು “ಅರಸನು ನಿಮ್ಮ ಮಗಳನ್ನು ಮದುವೆಯಾಗಬೇಕೆ೦ದು 
ಬಯಸುತ್ತಾನೆ. ಒಪ್ಪಿ ಮಹದೇವಿಯನ್ನು ಕಳಿಹಿಕೊಡಿ” ಎಂದರು. 


“ರಾಜಕುಲದವನಿಗೆ ನಾವು ನಮ್ಮ ಮಗಳನ್ನು ಕೊಡುವವರಲ್ಲ” ಎಂದರು, 
ಮಹದೇವಿಯ ತಾಯಿತಂದೆ. 


“ಅರಸನಿಗೆ ನೀವು ಎದುರಾಡುವುದೆ? ಸುಮ್ಮನೆ ಸರಸದಿ೦ದ ಕೊಡುವುದು 
ಒಳ್ಳೆಯದು. ವಿರಸವಾದರೆ, ನೀವು ಮಾಡುವುದೇನು? ಈ ಹುಚ್ಚುತನ ಸಾಕು. ಅರಸನ 
ಮನೆಗೆ ಮದುವೆಯಾದರೆ, ನಿಮ್ಮ ಮಗಳು ಉಂಡು ಉಟ್ಟು ಸುಖವಾಗಿ ಇರುವಳು. 
ನಾನಾ ರೀತಿಯಿ೦ದ ಒಳ್ಳೆಯ ಸಂಬಂಧ.” ಎಂದು ಆ ಹೆಗ್ಗಡಿತಿಯರು ಭಯದಿಂದ, 
ನಯದಿಂದ ಹೇಳಿ ನೋಡಿದರು. 


“ತಾಯಿಯನ್ನು ಮಾರಿ, ತೊತ್ತನ್ನು ಕೊಂಡುಕೊಳ್ಳುವ ಹಾಗಾಯಿತು! ಉಂಡು 
ಉಟ್ಟು ಇರುವುದಕ್ಕೋಸ್ಕರ ಕುಲವಲ್ಲದ ಕುಲಕ್ಕೆ ಕನ್ಯೆಯನ್ನು ಕೊಟ್ಟರೆ, ಕೇಡಾಗದಿದ್ದೀತೆ? 
ರಾಯ ನಮಗೇನು ಮಾಡಿಯಾನು ಬಿಡಿ. ಈ ಮಾತು ಸಾಕು” ಎ೦ದು ನಿರ್ಮಲನು ತನ್ನ 
ಮನಸ್ಸಿನಲ್ಲಿ ಇದ್ದುದನ್ನು ಇದ್ದಂತೆ ಹೇಳಿದನು. 


ಮತ್ತೆಯೂ ಹೇಳಿದನು, ಆ ನಿರ್ಮಲ: “ನಿಜವಾಗಿ, ಆಕೆಯನ್ನೇ ಕೇಳಿರಿ, ಆಕೆ 
ಏನು ಸಣ್ಣಮಗಳೆ? ಉಪಾಯವಾಗಿ ಆಕೆಗೆ ಹೇಳಿ, ಅವಳನ್ನೇ ಒಡಂಬಡಿಸಿರಿ, ಆಕೆ 


ತಾನು ಆಗಬಹುದು ಎಂದರೆ, ನಮಗೇನು, ನಾವು ಆಗಲೇ ಮದುವೆಮಾಡಿ 


ಹೆಗ್ಗಡಿತಿಯರು “ಇದೂ ಸರಿಯೆ!” ಎಂದು, ಅಲ್ಲಿಂದ ಹೋಗಿ, 
ಮಹದೇವಿಯನ್ನೇ ಕೇಳಿದರು. ಮಹದೇವಿ “ಈ ದೊರೆಯ ದುಷ್ಟವಾದ ಆಸೆಗೆ ನಾನು 
ಮದ್ದುಮಾಡುತ್ತೇನೆ” ಎ೦ದು ಮನಸ್ಸಿನಲ್ಲಿಯೇ ಎ೦ದುಕೊ೦ಡಳು. 


ಕರ್ಪೂರಕ್ಕೆ ಪರಿಮಳವನ್ನು ಯಾರು ಇಕ್ಕಿದವರು? ಕೋಗಿಲೆಗೆ ಸೊಗಸಾದ 
ಸ್ವರವನ್ನು ಯಾರು ಕಲಿಸಿದವರು? ಹಂಸಕ್ಕೆ ಹೆಜ್ಜೆಯಿಡುವುದನ್ನು ಯಾರು 
ಹೇಳಿಕೊಟ್ಟವರು? ಇವುಗಳಿಗೆ ಆಯಾ ಗುಣ ಹೇಗೆ ತನ್ನಷ್ಟಕ್ಕೆ ತಾನೇ ಬರುವುದೋ 


ಹಾಗೆಯೇ ಮಹದೇವಿಗೂ ಹೇಳಬೇಕಾದ ಉತ್ತರ ತನಗೆ ತಾನೇ ತೋಚಿತು. 


“ಅರಸನಿಗೆ ನಾನೇ ಬೇಕಾಗಿದ್ದರೆ, ನಾನು ಏನು ಹೇಳಿದರೆ ಅದನ್ನು ಮಾಡಲಿ. 
ಆತನು ತಾನೇ ಬಂದು, ನನ್ನ ಮನೋನುರಾಗವನ್ನು ಸಲಿಸುವೆನೆಂದು ಶಪಥ 
ಮಾಡಿಕೊಡಲಿ.” ಎಂದಳು. 


“ಇಷ್ಟೇ ತಾನೇ!” ಎ೦ದು ಆ ಹೆಗ್ಗಡಿತಿಯರು ಹೋಗಿ, ರಾಜನಿಗೆ ಹೇಳಿದರು. 
“ಇಷ್ಟೇ ತಾನೆ!' ಎ೦ದು ಅರಸನು ತಾನೂ ಮಹಾ ಸುಮ್ಮಾನದಿ೦ದ ನಿರ್ಮಲನ ಮನೆಗೆ 
ಬಂದನು. 


ಮಹದೇವಿಯನ್ನು ಕ೦ಡವನೇ, ಕಾಸಿ ಕರಗಿದ ಲೋಹದ ಹಾಗಾಗಿ 
ಹೋದನು. ಆಕೆಯನ್ನು ಮದುವೆಯಾಗಬೇಕೆಂಬ ಆಸೆ ಅಧಿಕವಾಯಿತು. 


ದೊರೆ ಶಸಥ ಮಾಡಿದ: “ಕೇಳು, ಮಹದೇವಿ: ಮೊದಲು ನಿನ್ನಬಯಕೆಯನ್ನು 
ಸಲ್ಲಿಸಿ, ಅನ೦ತರ ನಾನು ನಿನ್ನನ್ನು ಒಲಿಸಿಕೊಳ್ಳುವೆನು ಹಾಗಲ್ಲದೆ, ನಾನು ದೊರೆ ಎಂಬ 
ಗರ್ವದಿಂದ ಬಿರಿಸು ಮಾತನ್ನಾಡಿ ನಿನ್ನನ್ನು ಬಲಾತ್ಕರಿಸುವನನಲ್ಲ ನೀನು ಕೇಳಿದ್ದನ್ನು 
ಕೊಡದೆಯೇ ನಾನು ಮತ್ತೆ ನಿನಗೆ ಆಸೆ ಮಾಡಿದೆನಾದರೆ, ಸುಳ್ಳು ಹೇಳಿದವನ ದುರ್ಗತಿ 


ನನಗಾಗಲಿ; ಜೀವಹಿಂಸೆ ಮಾಡಿದವನ, ತಾಯಿ ಮಕ್ಕಳಿಗೆ ಜಗಳ ತಂದಿಕ್ಕಿದವನ, 
ಮಿತ್ರದ್ರೋಹ ಮಾಡಿದವನ, ಚಾಡಿ ಹೇಳಿದವನ, ಜಿಪುಣನ, ವೃಥಾ ಕೋಪಿಸಿದವನ 
ದುರ್ಗತಿಗಳು ನನಗಾಗಲಿ!” ಎ೦ದು ಆಣೆಯಿರಿಸಿಕೊ೦ಡನು. 


“ನನಗೆ ಇದು ಒಳ್ಳೆಯ ಉಪಾಯ ಸಿಕ್ಕಿತು” ಎಂದುಕೊಂಡು ಮಹದೇವಿ 
ಮತ್ತೆ “ದೊರೆಯೆ, ನಾನು ಹೇಳಿದ್ದನ್ನು ನೀನು ಕೇಳದ ಆ ಕ್ಷಣವೆ ನಾನು ನಿನ್ನನ್ನು ಬಿಟ್ಟು 
ಹೋಗತಕ್ಕವಳು. ಇದು ನಿಶ್ಚಯ.” ಎಂದಳು. 


“ಹಾಗೇ ಆಗಲಿ. ಏನು ಮಾಡಲುಬೇಕು, ಹೇಳು.” ಎಂದ, ದೊರೆ. 


“ನೀನು ಶಿವಭಕ್ತನಾದರೆ ನಾನು ನಿನ್ನನ್ನು ಸೇರುವೆನು. ಇಲ್ಲದಿದ್ದರೆ, ಇಲ್ಲ 
ನಾನು ಹೇಳುವುದಿಷ್ಟೆ.” ಎಂದಳು ಮಹದೇವಿ. 


ಆ ಮಾತು ಕೇಳಿ, ದೊರೆಯ ಸುಮ್ಮಾನ ಹೋಗಿ ದುಮ್ಕಾನವಾಯಿತು. 


“ನಮಗೆ ಶಿವಭಕ್ತಿಯನ್ನು ಮಾಡುವುದಕ್ಕೆ ಸಮಯ 
ಹೊಂದಿಕೆಯಾಗುವುದಿಲ್ಲ” ಎಂದ ದೊರೆ. 


“ಹಾಗಾದರೆ ನಮಗೂ ನಿಮ್ಮ ಜೊತೆಯಲ್ಲಿರಲು ಹೊಂದಿಕೆಯಾಗುವುದಿಲ್ಲ 
ಇನ್ನು ನಮಗೂ ನಿಮಗೂ ಸಂಬಂಧವಿಲ್ಪ ಬಿಟ್ಟಿತು” ಎನ್ನುತ್ತ ಅರಸನು ಕೊಟ್ಟಿದ್ದ 
ಉಡುಗೊರೆ ತೊಡಿಗೆಗಳನ್ನು ಕಳಚಿ ಹಿಂದಕ್ಕೆ ಕೊಟ್ಟುಬಿಟ್ಟಳು. 


ಆಕೆಯ ದೃಢನಿಶ್ಚಯವನ್ನು ಕಂಡು, ಅರಸನ ಆಸೆ ಜಾರಿತು. ಕಾಮ 
ಕಡಿಮೆಯಾಯಿತು. ವಿವೇಕ ವರ್ಧಿಸಿತು. ತಾನು ಆಡಿದ ಭಾಷೆಯನ್ನು ತಾನು 
ಉಳಿಸಿಕೊಳ್ಳಬೇಕೆ೦ದು “ಹಾಗಾದರೆ, ಹೋಗು” ಎಂದು ನಿರಾಶೆಯಿಂದ ಆಕೆಯನ್ನು 
ಬಿಟ್ಟುಕೊಟ್ಟನು. 


ಮಹದೇವಿ ಆಗಲೇ ತೀವ್ರವಾದ ವಿರಕ್ತಿಯ ವೇಷವನ್ನು ತಾಳಿದಳು. ಕೈಯಲ್ಲಿ 
ಇಷ್ಟಲಿಂಗವನ್ನು ಧರಿಸಿ, ಮೈಗೆ ಪಾವನವಾದ ವಿಭೂತಿಯನ್ನು ತೊಡೆದುಕೊಂಡು, ಬಿಚ್ಚಿ 
ಬಿಟ್ಟ ತನ್ನ ತಲೆಗೂದಲಿಂದ ಮೈಯನ್ನು ಕಾಲವರೆಗೆ ಮುಚ್ಚಿ ರಾಹು ನುಂಗಿದ 
ಚಂದ್ರಮನ ಹಾಗೆ ನೆಟ್ಟನೆ ಅಲ್ಲಿಂದ ಹೊರಟಳು. 


ತಾಯಿ ತಂದೆ, ನಂಟರು ಇಷ್ಟರು, ಬಂಧು ಬಳಗ, ಇತರ ಜನ ಎಲ್ಲಾ ಅಳುತ್ತ 
ಬ೦ದು ಅಡ್ಡನಿ೦ತರು. “ಎಲೆ ಅಕ್ಕ! ಏಕೆ ಹೀಗೆ ಮರುಳಾದೆ?” ಎ೦ದರು. 


ಮಹದೇವಿ ಎಂದಳು: “ಇಂದಿನಿಂದ ಮೊದಲು ಈ ದೇಹ ಶಿವನಿಗೆ 
ಅರ್ಪಿತವಾದದ್ದು ಇನ್ನು ನನ್ನ ಹ೦ಬಲನ್ನು ಮರೆತು ಬಿಡಿರಿ” ಎಂದು, ಅಲ್ಲಿಂದ 
ತೆರಳಿದಳು. 


ಸಜ್ಜನರು ಇದ್ದ ಕಡೆಗಳಲ್ವಿ ಜನರೇ ಇಲ್ಲದ ಕಡೆಗಳಲ್ಲಿ ಗಿಡವಿದ್ದಲ್ಲಿ 
ಮರವಿದ್ದಲ್ಲಿ ಗಿರಿಯಿದ್ದಲ್ಲಿ ಕೊಳವಿದ್ದಲ್ಲಿ ಕಣಿವೆಯಿದ್ದಲ್ಲಿ ಬಳ್ಳಿಯಿದ್ದಲ್ಪಿ ಅಲ್ಲಮಪ್ರಭು 
ಎನಿಸಿದ ಗುರು ಗುಹೇಶ್ವರನನ್ನು ಮಹದೇವಿ ಅರಸುತ್ತಿದ್ದಳು. 


ಹೀಗೇ ಕೆಲವು ಕಾಲವಾಯಿತು. ಅಲ್ಲಮಪ್ರಭುದೇನರು ಬಸವಣ್ಣನವರನ್ನು 
ಕಾಣುವುದಕ್ಕಾಗಿ ಕಲ್ಯಾಣಕ್ಕೆ ಬಿಜಯಮಾಡಿದರು, ಎ೦ದು ಹೇಳಲಿಲ್ಲವೆ, ಅಮ್ಮ! ಆಗ 
ಮಹದೇವಿ ಅಕ್ಕನವರು ತಾವೂ ಕಲ್ಯಾಣಕ್ಕೆ ಬಂದರು. 


“ಗುರುವನ್ನು ನಾನು ಹುಡುಕುತ್ತೇನೆ!” ಎಂದು ಅಕ್ಕನವರು ಬೆಟ್ಟ 
ಕಣಿವೆಗಳನ್ನು ತಿರುಗಿದರು, ಭೂಮಿಯಲ್ಲೆಲ್ಲ ತೊಳಲಿದರು, ಕಾತರಿಸಿ ಕಾಯವನ್ನು 
ಕರಗಿಸಿದರು. ಕಡೆಗೆ ಕಲ್ಯಾಣಕ್ಕೆ ಬಂದರು. 


ವೇದಾದಿಗಳು ಯಾರನ್ನು ಹೋಗಿ ಹಿಡಿಯಲಾರವೋ ಅಂತಹ 
ಅಲ್ಲಮಪ್ರಭುದೇವರನ್ನು ಅವರು ಅಲ್ಲಿ ಕ೦ಡರು. ಅವರನ್ನು ಹಾಡಿಹೊಗಳಿ, ಅವರ 
ಚರಣಗಳಲ್ಲಿ ಮೈಯನ್ನು ಚೆಲ್ಲಿದರು. ಸುತ್ತ ಇದ್ದ ಶಿವಗಣಕ್ಕೆ ಶರಣು ಎಂದರು. ತಾವು 
ಒಂದು ಭಕ್ತಿಯ ಗೂಡು ಎಂಬಂತೆ ಮಹದೇವಿ ಅಕ್ಕನವರು ಕಾಣಿಸಿಕೊಂಡರು. 


“ಲೋಕದಲ್ಲಿ ಹೆಣ್ಣಾಗಿ ಹುಟ್ಟಿಯೂ, ಹೀಗೆ ದೇಹದ ಮೇಲಿನ ಲೋಭ 
ಮೋಹಗಳನ್ನು ನೂಕಿ, ನಿಃಸ್ಟೃಹೆಯಾಗಿ ನಿಲ್ಲುವವರು ಯಾರು? ಈಕೆಗೆ ಯಾರು ಎಣೆ!” 
ಎನ್ನುತ್ತಾ ಬಸವಣ್ಣನವರೇ ಮುಂತಾದವರು “ಶರಣು! ಶರಣು!” ಎಂದು 


ಅಕ್ಕನವರನ್ನು ಹೊಗಳಿದರು. 


“ಕೂದಲು ಬಿಳಿದಾಗಿ, ಚರ್ಮ ಸುಕ್ಕುಹಿಡಿದು, ದೇಹ ಸಡಿಲವಾಗಿ, 
ಅನೇಕವಾಗಿ ವಯಸ್ಸು ಆದವರು ಮಾತ್ರ ದೊಡ್ಡವರೇನು? ಬೆಟ್ಟಿ ಇದ್ದಹಾಗೆ ಬಹುದಿನ 
ಇದ್ದಷ್ಟರಿ೦ದಲೇ ಏನು ಹಿರಿತನ ಬಂತು? ಮಹದೇವಿಯಂತೆ ಸದಾ ನಿರಹಂಕಾರದಿಂದ 
ಇರುವುದು ಇದೇ ನಿಜವಾದ ಹಿರಿತನ!” ಎಂದು ಶಿವಭಕ್ತರೆಲ್ಲ ಕೊಂಡಾಡಿದರು. 


ಆಗ ಅಲ್ಲಿ ಅಕ್ಕನವರ ಚಿತ್ರವು ಅತ್ಯಂತ ನಿರ್ಮಲವಾಗಿದ್ದುದನ್ನು ಅರಿತು, 
ಪ್ರಭು ಸ೦ತೋಷಿಸಿದರು. “ನನ್ನನ್ನು ಕ೦ಡು ತಿಳಿಯಬೇಕೆ೦ದೇ ಇಷ್ಟು ತೊಳಲಿ 
ಬಳಲಿದ್ದಾಳೆ. ಈಕೆಯ ಆಯಾಸವನ್ನು ಇನ್ನುನಿಲ್ಲಿಸಬೇಕು.” ಎಂದುಕೊಂಡರು. 


“ಇಷ್ಟಲಿಂಗವನ್ನು ಆರೈಕೆಮಾಡಿ, ಪ್ರಾಣಲಿಂಗವನ್ನು ಸಾಧನೆ ಮಾಡಬೇಕು 
ಎ೦ಬ ಪುರುಷಾರ್ಥಕ್ಕೆ ಸರ್ವಾ೦ಗವನ್ನೂಹೀಗೆ ಸವೆಸಿದವರು ಬೇರೆ ಯಾರು ಉಂಟು? 
ಎಲ್ಲರೂ ಬಾಯಲ್ಲಿ ಹೇಳಿದವರೇ ಹೊರತು, ಮಹದೇವಿಯಂತೆ ಭಕ್ತಿಯನ್ನು 
ಮಾಡಿದವರ ನಾ ಕಾಣೆ!” ಎಂದರು. ಹಾಗೆಂದು, ಜೀವವನ್ನು ದೇಹದಿಂದ ಬೇರೆ 
ಮಾಡುವುದು ಹೇಗೆ, ಬೇರೆಯಾದ ಜೀವವನ್ನು ಪರಮನಲ್ಲಿ ಸೇರಿಸಿ 


ಮುಕ್ತಿಪಡೆಯುವುದು ಹೇಗೆ, ಇದನ್ನು ಕುರಿತು ಪ್ರಭು ಅಕ್ಕನವರಿಗೆ 
ಉಪದೇಶಮಾಡಿದರು. 


ಅನಂತರ, ಅಕ್ಕನವರು ಎಲ್ಲರಿಗೂ ಶರಣಾರ್ಥಿ ಎಂದು, ಎಲ್ಲರ ಹರಕೆಯನ್ನೂ 
ಕೈಕೊಂಡು, ಎಲ್ಲಾ ಶರಣರ ಚರಣಗಳನ್ನೂ ನೆನಪಿನಲ್ಲಿ ನಿಲ್ಲಿಸಿಕೊಂಡು, ಅರ್ತಿಯಿ೦ದ 
ಪ್ರಭುವನ್ನು ಬೀಳ್ಕೊಂಡು, ಪರಮೋತ್ಸಾಹದಿ೦ದ ಹೊರಟರು. ಗುರುವಿನ 
ಉಪದೇಶದಂತೆ ನಡೆದು ಬದುಕಿ, ಪರಮಪದವನ್ನುಪಡೆದರು. 


ಈಗ ಮತ್ತೆ ಕೈಲಾಸಕ್ಕೆ ಬರಬೇಕು, ಅಮ್ಯ 


ಇಲ್ಲಿ ಈಚೆ ಪ್ರಭುದೇವರು ಹೀಗೆ ತಮ್ಮ ಭಕ್ತರ ಹೃದಯಗಳೆಂಬ 
ಕಮಲಾಕರಗಳಲ್ಲಿ ತಾವು ಹ೦ಸೆಯಂತೆ ಹರುಷದಿ೦ದ ಒಲಿದಾಡುತ್ತಿದ್ದರೆ; ಅಲ್ಲಿ ಆಚೆ 
ಕೈಲಾಸಪುರದಲ್ಲಿ ಪರಮೇಶ್ಚರಿಯು ಪರಮೇಶ್ವರನನ್ನು ಪ್ರಶ್ನೆಮಾಡುತ್ತಾ ಇದ್ದಾಳೆ: 


“ಎಲೆ ಸದಾಶಿವ! 'ಭೂಮಿಯಲ್ಲಿ ಹುಟ್ಟಿ ಅಲ್ಲಮಪ್ರಭುವಿನ ಒಲವಿನಿ೦ದ 
ನಿತ್ಯತ್ವವನ್ನು ಸಾಧಿಸಿಕೊಳ್ಳಿ' ಎ೦ದು ನನ್ನ ಸಾತ್ತ್ಮಿಕಕಳೆಯನ್ನೂ ನಿನ್ನ ಶಿವಗಣವನ್ನೂ 
ಅ೦ದು ಕಳುಹಿದೆಯಲ್ಹಾ ಅವರೆಲ್ಲಾಏನಾದರು?” 


ಆಗ ಈಶ್ವರನು, ಅವರು ಏನಾದರೆಂಬುದನ್ನು ತನ್ನ ದಿವ್ಯಜ್ಞಾನದಿ೦ದ ತಿಳಿದು 
ಪಾರ್ವತಿಗೆ ಹೇಳಿದನು: 


“ಕೇಳು ದೇವಿ: ನಿನ್ನ ಅಂಶದ ಮಹದೇವಿಯೂ ನನ್ನ ಅಂಶದ ಗಣಗಳೂ 
ರುದ್ರಕನ್ಯೆಯರೂ ತಮ್ಮ ನಾಮ ರೂಪ ಕ್ರಿಯೆಗಳನ್ನು ನಾಶಮಾಡಿ, ನಿತ್ಯಸುಖವನ್ನು 
ಪಡೆದರು!” 


ಆಗ ಪಾರ್ವತೀದೇವಿ “ನಿಮ್ಮವರು ಕೈಲಾಸಪದವಿಯನ್ನು ಮೀರಿ 
ನಿರುಪಮವಾದ ನಿತ್ಯಪದವಿಯನ್ನು ಕೊ೦ಡರೆ೦ಬುದು ಬಹಳ ಲೇಸು! ಅವರಿಗೆ ಆ 
ಸುಖಗಳನ್ನು ಅಲ್ಲಮನು ನಿರ್ಣಯಿಸಿ ಕೊಟ್ಟಿನೆಂಬುದು ಮತ್ತೂ ಸಂತೋಷ. ಹೌದು, 
ಶಿವನೆ. ನೀನು ಹೇಳಿದ ಹಾಗೆ ನಿನ್ನ ಅಲ್ಲಮಪ್ರಭುದೇವನು ಘನವಾದ 
ಮಹಿಮಾವಲಂಬನು. ಈಗ, ನಿನ್ನ ಕರುಣೆಯಿಂದ ನಾನು ಆ ಅಲ್ಲಮನ 
ನಿಜಸ್ಚರೂಪವನ್ನು ಅರಿತುಕೊಂಡೆನು.” ಎಂದು ಪರಶಿವನಲ್ಲಿ ಪರಮತೃಪ್ತಿಯಿ೦ದ 
ಬಿನ್ನವಿಸಿಕೊಂಡಳು. 


ಪ್ರಭುಲಿಂಗಲೀಲೆ 


“ಈ ಪ್ರಕಾರವಾಗಿ ಪಾರ್ವತೀಪರಮೇಶ್ವರರು  ಸುಖಸಂಕಥಾ 
ವಿನೋದಗಳಿಂದ ಕೈಲಾಸದಲ್ಲಿ ಇರುತ್ತಿದ್ದರು ಎಂಬಲ್ಲಿಗೆ ಅಲ್ಲಮಪ್ರಭುದೇವರ ಕಥೆಗೆ 
ಮಂಗಳಮಹಾ ಶ್ರೀಶ್ರೀಶ್ರೀ!” ಎಂದು ಶಿವು ರಾಗ ಎಳೆಯುತ್ತಾ “ಹರಹರ ನಮಃ 
ಪಾರ್ವತೀಪತಯೇ ಹರಹರ ಮಹಾದೇವ!” ಎಂದು ಘೋಷಮಾಡಿದ. 


“ಹರಹರ ಮಹಾದೇವ!” ಎಂದು ಹೊರಗಿನಿಂದ ಇನ್ನೊಂದು ದೊಡ್ಡ 
ಗಂಟಲಿನ ಘೋಷ ಬಂದು ಅವನದಕ್ಕೆ ಪೂರೈಸಿಕೊಂಡಿತು. 


“ಬಾಗಿಲು ತೆಗೆಯೊ, ನಿಮ್ಮ ತಂದೆ ಬಂದರು!” ಎಂದು ಶಿವೂ ತಾಯಿ 
ಸಡಗರದಿಂದ ಎದ್ದರು. 


“ಏನು? ತಾಯಿ ಮಗ ದೀಪ ಹಚ್ಚಿಕೊಂಡು ಶಿವಕಥೆ ನಡಸುವ ಸಂಭ್ರಮದಲ್ಲಿ 
ಮನೆಯ ಬಾಗಿಲಿನ ಮುಂದೆ ಮೋಟರುಕಾರು ಬಂದು ನಿಂತರೂ 
ಗೊತ್ತೇಆಗುವಂತಿಲ್ಲ” ಎಂದರು, ಶಿವೂತಂದೆ. 


“ಎಷ್ಟು ಹೊತ್ತಾಯ್ತು ಬಂದು? ಕೇಳಿಸಲೇ ಇಲ್ಲವೆ, ಸದ್ದು! ನಿನಗೆ 
ಕೇಳಿಸಿತೇನೊ, ಶಿವು?” 


“ಇಲ್ಲವಲ್ಲವ ಎಲ್ಲೋ, ಕಾರು ಕೆಟ್ಟುಹೋಗಿ, ಅಪ್ಪ ಕಾಲಿನಲ್ಲಿ 
ಬ೦ದಿರಬೇಕು!” 


“ಕೊರಮಾ! ಕ೦ಡುಕೊಂಡುಬಿಟ್ಟ! ನಿಜವೆ, ಆ ಎರಡನೇ ದೀಪದ ಕಂಬದ 
ಹತ್ತಿರ ಪೆಟ್ರೋಲ್‌ ಮುಗಿದುಹೋಯ್ತು ಹಾಗೇ ಇಳಿಜಾರಿನಲ್ಲಿ ಈಜಿಕೊಂಡು ಬಂತು, 
ಗಾಡಿ. ದೀಪ ನೋಡಿದೆ. ಇವನ ದನಿ ಕೇಳಿಸಿತು. ಅದೇನು ಹೇಳುತಾನೆ ಕೇಳೋಣ 


ಎನ್ನುವ ಹೊತ್ತಿಗೆ, ಮುಗಿಯಿತು ಎ೦ದ! ಅದು ಇರಲಿ. ಗಾಡಿಖಾನೆ ಬಾಗಿಲು ತೆಗೆ. ಕಾರು 
ಒಳಗೆ ಬಿಟ್ಟು ಬರುತ್ತೇನೆ.” 


“ಕಾರನ್ನುಮಗು ಬಿಟ್ಟು ಬರುತಾನೆ. ನೀವು ಕೈಕಾಲು ತೊಳೆದು ಕೊಳ್ಳಿ. ಊಟ? 
ಆಯಿತಾ, ಒ೦ದು ಲೋಟ ಹಾಲಿಟ್ಟಿದೆ. ಬಿಸಿಯಾಗಿರಬೇಕು, ತರುತೇನೆ.” 


ಶಿವು ಕಾರನ್ನು ಗಾಡಿಖಾನೆಗೆ ಸೇರಿಸಿ ಬೀಗಹಾಕಿ ಬರುವವೇಳೆಗೆ, ಶಿವೂತಂದೆ 
ಹಾಲಿನ ಲೋಟ ಕೈಗೆ ಎತ್ತಿಕೊ೦ಡಿದ್ದರು. ಶಿವು ಏನು ಹೇಳುತಾ ಇದ್ದ ಎನ್ನುವುದನ್ನ 
ಶಿವೂತಾಯಿ ವರದಿಮಾಡಿದ್ದರು. 


“ಆ! ಮುಂದಕ್ಕೆ ಹೇಳಯ್ಯ ನಿನ್ನ ಕಥೆಯನ್ನ ನಾವೂ ಕೇಳೋಣ.” ಎ೦ದರು, 
ಶಿವೂತಂದೆ. 


ಶಿವೂಗೆ ಒಂದು ಕಡೆ ಸ೦ಕೋಚ--ತಂದೆಯ ಎದುರಿಗೆ ಹೇಗೆ 
ಬಾಯಿಬಿಡುವುದು, ಎ೦ದು; ಇನ್ನೊಂದು ಕಡೆ ಅಭಿಮಾನ ಹೇಗೂ ಕೇಳಿದ್ದಾರೆ, 
ತಾನು ಕಲಿತದ್ದನ್ನು ಅವರೆದುರಿಗೆ ಒಪ್ಪಿಸಿ ಸೈ ಎನ್ನಿಸಿಕೊಳ್ಳಬೇಕು ಎ೦ದು. ಕಡೆಗೆ, 
ಮನಸ್ಸು ಗಟ್ಟಿಮಾಡಿ, ನಾಲಗೆ ಸಡಿಲಬಿಟ್ಟು ತನಗೆ ತಿಳಿದದ್ದಕ್ಕೆ ಒ೦ದು ಕಥೆಯ ಕಟ್ಟು 
ಕೊಟ್ಟು ಹೇಳಿದ. 


ಈಗ ನಾನು ಹೇಳುವುದು, ಸುಮಾರು ಐನೂರು ವರ್ಷಗಳಿಗೆ ಹಿಂದೆ ನಡೆದ 
ಸಂಗತಿ. ಸ೦ಗತಿ--ಅರ್ಧ ನಡೆದ ಚರಿತ್ರೆ ಅರ್ಧ ನಂಬಿದ ಕಥೆ. ವಿಜಯನಗರ 
ಸ೦ಸ್ಥಾನದಲ್ಲಿ ಪ್ರೌಢದೇವರಾಯರು ಆಳುತ್ತಿದ್ದಕಾಲ, ಅದು. 


ಒಂದು ದಿವಸ ಎಂದಿನಂತೆ ರಾಯರ ಒಡ್ಡೋಲಗ ಸೇರಿತ್ತು. ಕವಿಗಳು, 
ಗಮಕಿಗಳು, ವಾದಿಗಳು, ವಾಗ್ಮಿಗಳು, ಗಾಯಕರು, ವಾದಕರು, ನರ್ತಕರು, ಮು೦ತಾದ 
ರಸಿಕ ಪಂಡಿತರೆಲ್ಲಸಚೆಯಲ್ಲಿ ಇದ್ದರು. 


ಆರಂಭದಲ್ಲಿ ಹಂಪೆಯ ವಿರೂಪಾಕ್ಷಸ್ಥಾಮಿಯನ್ನು ಕುರಿತು ಪ್ರಾರ್ಥನೆ 
ನಡೆಯಿತು. ಅದಾದ ಅನ೦ತರ, ಆ ಸಭೆಯಲ್ಲಿ ಮಂಡಿಸಿದ ವಿರಕ್ತರೊಬ್ಬರು, ಎದ್ದರು. 
“ಅರಸರ ಅಪೇಕ್ಷೆಯ ಮೇರೆಗೆ, ಅಲ್ಲಮಪ್ರಭುದೇವರ ಕೆಲವೊಂದು ವಚನಗಳನ್ನು 
ಈಗ ಉದ್ದಾರ ಮಾಡುತ್ತೇವೆ. ನಮಗೆ ತಿಳಿದಷ್ಟು ಮಟ್ಟಿಗೆ ಆ ವಚನಗಳಿಗೆ ಅರ್ಥ 
ಹೇಳುತ್ತೇವೆ.” ಎ೦ದು ಹಾಡಿ, ಅದಕ್ಕೆ ಅರ್ಥ ಹೇಳಿದರು. 


“ಇದು ಆರಂಭದ ವಚನ: 

'ಎತ್ತಣ ಮಾಮರ? ಎತ್ತಣ ಕೋಗಿಲೆ? ಎತ್ತಣಿಂದೆತ್ತ 
ಸಂಬಂಧವಯ್ಯಾ? ಬೆಟ್ಟದ ನೆಲ್ಲಿಯಕಾಯಿ, ಸಮುದ್ರ 
ದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧ? ಗುಹೇಶ್ವರ 
ಲಿಂಗಕ್ಕೆಯು ಎನಗೆಯು ಎತ್ತಣಿಂದೆತ್ತ ಸಂಬಂಧವಯ್ಯ” 


ನಾವು ಸಾಧಾರಣ ಜನರು 'ನಮಗೂ ಶಿವನಿಗೂ ಎಲ್ಲಿಯ ಸಂಬಂಧ?” ಎಂದು 
ಸಾಮಾನ್ಯವಾಗಿ ಅಧ್ಯೆರ್ಯಪಡುವುದುಂಟು, ನಿರಾಶೆಪಡುವುದು೦ಟು. ಅದಕ್ಕೆ 
ಪ್ರಭುದೇವರು ಹೀಗೆ ಧೈರ್ಯ ಹೇಳುತ್ತಾರೆ. ಅದಕ್ಕೆ ಒಂದೆರಡು ದೃಷ್ಟಾಂತ ಕೊಡುತ್ತಾರೆ. 
ಮಾವಿನಮರ ಎಲ್ಲಿಯೋ ನೆಲದ ಮೇಲೆ ಇರುತ್ತದೆ, ಕೋಗಿಲೆ ಎಲ್ಲಿಯೋ ಅಂತರಿಕ್ಷದಲ್ಲಿ 
ಇರುತ್ತದೆ; ಆದರೆ, ವಸ೦ತಮಾಸ ಬಂದಿತೆಂದರೆ, ಆ ಕೋಗಿಲೆ ಆ ಮಾವಿನಮರಕ್ಕೆ 
ಬ೦ದು ಕೂಡುತ್ತದೆ. ಅದರ ಹಾಗೆಯೇ, ನೆಲ್ಲಿಯಕಾಯಿ ಬೆಟ್ಟಿದಮೇಲೆ ಬೆಳೆಯುತ್ತದೆ, 
ಉಪ್ಪು ಸಮುದ್ರದ ನೀರಲ್ಲಿ ಕರಗಿ ಅಡಗಿರುತ್ತದೆ. ಆದರೆ ನೆಲ್ಲಿಯ ಫಲ ಬಂದಕಾಲಕ್ಕೆ 


ಆ ಉಪ್ಪನ್ನು ಅದಕ್ಕೆ ಹೊಂದಿಸಿ, ಉಪ್ಪಿನಕಾಯಿ ಹಾಕುವುದಿಲ್ಲವೇ! ಅದರಂತೆಯೇ, 
ಗುರುವಿನ ಕರುಣೆ ಬಂದಕಾಲಕ್ಕೆ ಭೂಲೋಕದ ನರನಿಗೆ ಕೂಡ ಕೈಲಾಸದ ಶಿವ 
ಕಾಣಿಸಿಕೊಂಡು, ಕರವಶನಾಗುತ್ತಾನೆ. 


“ಮತ್ತೊಂದು ವಚನ: 

'ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವೆಂಬುದು 
ತು೦ಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆವವರೈವರು 
ಮಾನಿಸರು. ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅದರಿಚ್ಚೆಯ 
ನರಿದು ಹೊಡೆಯದಿದ್ದರೆ, ಅದರಚ್ಚು ಮುರಿಯಿತ್ತು ಕಾಣಾ, 
ಗುಹೇಶ್ವರಾ.” 


ಇದು ಉಪನಿಷತ್ತಿನಲ್ಲಿ ನಾವು ಕೇಳಿರುವ ಒ೦ದು ಮಹಾವಾಕ್ಯ. ಅದನ್ನೇ ಪ್ರಭು, ತಮ್ಮ 
ಅನುಭವದಿಂದ ಕಂಡುಕೊಂಡು, ಎಷ್ಟು ಚೆನ್ನಾಗಿ ತಿಳಿಯ ಕನ್ನಡದಲ್ಲಿ ಹೇಳಿದ್ದಾರೆ, 
ನೋಡಿ. ದೇಹ ಎ೦ಬುದು ಒಂದು ಗಾಡಿ. ಎರಡು ಕಾಲೂ ಅದರ ಎರಡು ಗಾಲಿ. ಒ೦ದು 
ಗಾಡಿಗೆ ಒಬ್ಬ ಸಾರಥಿ ಇದ್ದರೆ, ಅದು ಒಂದು ದಾರಿ ಹಿಡಿದು ಹೋಗುತ್ತದೆ. ಆದರೆ, ಈ 
ಗಾಡಿಗೆ ಐದು ಇಂದ್ರಿಯಗಳೆಂಬ ಐದು ಸಾರಥಿಗಳು. ಅವರಲ್ಲಿ ಒಬ್ಬರ ಮಾತು ಒಬ್ಬರು 
ಕೇಳುವುದಿಲ್ಲ ಹೀಗಾದರೆ, ಬಂಡಿ ಎಲ್ಲಿಗೆ ತಾನೆ ಹೋಗಿ ತಲುಪೀತು? ಐವರೂ ಐದು 
ದಿಕ್ಕಿಗೆ ಎಳೆದು ಗಾಡಿ ಚುಕ್ಕಾಚೂರಾಗಿ ಹೋಗುತ್ತದೆ. ಆದ್ದರಿ೦ದ ದೇಹವನ್ನು ಸರಿಯಾಗಿ 
ನಡಸಿಕೊಳ್ಳಬೇಕಾದರೆ, ಇಂದ್ರಿಯಗಳನ್ನು ಹೋದ ದಾರಿಗೆ ಬಿಡದೆ, ಮನಸ್ಸೆಂಬ 
ಯಜಮಾನನು ಆ ಐದು ಸಾರಥಿಗಳನ್ನೂ ಬಿಗಿಯಿಟ್ಟುಕೊ೦ಡು, ನಡಸಬೇಕು. ಈ 
ಮನಸ್ಸು ತಾನೇನಾದರೂ ಇಂದ್ರಿಯಗಳಿಗೆ ವಶವಾಗಿ ವರ್ತಿಸಿದರೆ, ಅದನ್ನು 
ಕೋಡಗವೆಂದು ಕರೆಯುತ್ತಾರೆ. ಪ್ರಭು ಹೇಳುತ್ತಾರೆ: 


'ನೀರ ನಡುವೆ ಒಂದು ಗಿಡ ಹುಟ್ಟಿತ್ತು. ಆ ಗಿಡದ 

ಎಲೆಯ ಮೇಲೆ ಬಂದಿತ್ತೊಂದು ಕೋಡಗ. ಆ ಕೋಡಗದ 
ಕೊ೦ಬಿನಲ್ಲಿಮೂಡಿತ್ತು ಅದ್ಭುತ. ಆ ಅದ್ಭುತವಳಿದಲ್ಲದೆ 
ಶರಣನಾಗಬಾರದು, ಗುಹೇಶ್ವರಾ.' 


ಇಲ್ಲಿ'ನೀರು' ಎಂಬುದು ಸಂಸಾರ. 'ಗಿಡ' ಎಂಬುದು ಮನುಷ್ಯದೇಹ. `ಎಲೆ, ಕೊಂಬೆ' 
ಎಂಬುದು ದೇಹದ ಅಂಗಾಂಗ. ಅದರಲ್ಲಿ ಓಡಿಯಾಡುವ 'ಕೋಡಗ' ಎಂಬುದು 
ಚ೦ಚಲ ಮನಸ್ಸು ಮನಸ್ಸು ತನ್ನ ಚಂಚಲತೆಯನ್ನು ಬಿಟ್ಟು ನಿಶ್ಚಲವಾದ ಹೊರತು, 
ಅದು ಶಿವನನ್ನು ಸಾಧಿಸುವಹಾಗಿಲ್ಲ--ಎ೦ಬುದು ಈ ವಚನದ ಅರ್ಥ. 


“ಇನ್ನು ಅನೇಕರು ತಿಳಿಯದೆ, ವ್ಯರ್ಥವಾಗಿ ಬಾಹ್ಯಪೂಜೆ ಮಾಡಿ ಬಳಲುತ್ತಾರೆ. 
ಪ್ರಭು ಅವರನ್ನುಕುರಿತು ಹೇಳಿದ್ದಾರೆ: 


'ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದವರ ಕಂಡು 
ನಾಚಿದೆನಯ್ಯಾ! ಒಳಗೊಂದು ಅನಿಮಿಷಲಿಂಗವ ಕಂಡು, 
ಎನ್ನ ಮನೋಪುಷ್ಟದಲ್ಲಿ ಪೂಜೆಯ ಮಾಡಿದರೆ, ನಾಚಿಕೆ 
ಮಾದು, ನಿಸ್ದ೦ದೇಹಿಯಾದೆನು, ಗುಹೇಶ್ವರಾ.” 


ಹೊರಗಿನ ವಸ್ತುಗಳಿಂದ ಮಾಡಿದ ಪೂಜೆ ಲಿಂಗಕ್ಕೆ ಮುಟ್ಟುವುದಿಲ್ಲ ಎನ್ನುತ್ತಾರೆ ಪ್ರಭು. 
ಅವರದೇ ಮತ್ತೊಂದು ವಚನ ಹೀಗಿದೆ: 


'ಮಜ್ಮನಕ್ಕೆರೆದು, ಫಲವ ಬೇಡುವರಯ್ಯಾ! ತಮಗೆಲ್ಲಿ 


ಯದೋ ಆ ಫಲವು ಸಿತಾಳಕ್ಕಲ್ಲದೆ? ಪತ್ರೆ ಪುಷ್ಪದಲ್ಲಿ 


ಜ್‌ ಶಾ 


ಪೂಜಿಸಿ, ಫಲವ ಬೇಡುವರು! ತಮಗೆಲ್ಲಿಯದೋ ಆ ಫಲವು 
ಗಿಡುಗಳಿಗಲ್ಲದೆ? ಧಾನ್ಯಗಳನರ್ಪಿಸಿ, ಪ್ರಸಾದದ ಫಲವ 
ಬೇಡುವರು! ತಮಗೆಲ್ಲಿಯದೋ ಆ ಫಲವು ಹದಿನೆಂಟು 


ಧಾನ್ಯಕ್ಕಲ್ಲದೆ? ಅಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ 


ಜರಾ 


ಬೇಡುವ ಸರ್ವ ಅನ್ಯಾಯಿಗಳನೇನೆಂಬೆ, ಗುಹೇಶ್ವರಾ? 


ಕನ್ನಡದಲ್ಲಿ ಒಂದು ಗಾದೆ ಇದೆ: 'ಅಗಸನ ಕತ್ತೆ ದೊಂಬರಿಗೆ ತ್ಯಾಗ' ಎಂದು! ಅದರ 
ಹಾಗೆ, ಯಾವುದೋ ಮಡುವಿನ ನೀರು, ಯಾವುದೋ ಗಿಡದ ಹೂ ಪತ್ರೆ ಎಲ್ಲಿಯದೋ 
ನೆಲದ ಕಾಳು--ಇವುಗಳನ್ನು ತ೦ದು ಒಪ್ಪಿಸಿ, ಅದರ ಫಲ ಮಾತ್ರ ತಮಗೆ 
ಆಗಬೇಕೆಂದರೆ, ಅದು ಖಂಡಿತವಾಗಿಯೂ ಆಗದು, ಎನ್ನುತ್ತಾರೆ ಪ್ರಭು. ಅದರ ಬದಲು, 
ನಿಶ್ಚಲವಾದ ಮನಸ್ಸು ಎ೦ಬ ಒಂದು ಹೂವನ್ನು ಒಪ್ಪಿಸಿದರೆ ಸಾಕು, ಶಿವ ಮೆಚ್ಚಿ ತನ್ನನ್ನೇ 
ತಾನು ಕೊಟ್ಟುಕೊಳ್ಳುತ್ತಾನೆ ಎನ್ನುತ್ತಾರೆ. 


“ಇಂಥ ಶುದ್ಧವಾದ ಸಾತ್ವಿಕವಾದ ಚಿತ್ತವನ್ನು ಬೆಳೆಯಿಸಿಕೊಂಡ ಹೊರತು, 
ಏನೇ ವಿಭೂತಿ ಧರಿಸಿಕೊ೦ಡರೂ, ಏನೇ ಲಿಂಗ ಕಟ್ಟಿಕೊಂಡರೂ, ಏನೇ ಶಿವನ ಹೆಸರು 
ಹೇಳಿದರೂ, ಅದೆಲ್ಲ ವ್ಯರ್ಥ ಎನ್ನುತ್ತಾರೆ, ಪ್ರಭು. ಇದಕ್ಕೆ ಬಹಳ ತಮಾಷೆಯಾದ ಒ೦ದು 
ಉಪಮಾನ ಕೊಡುತ್ತಾರೆ: 


'ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದ 
ರೇನು? ಹಸಿವು ಹೋಹುದೆ? ಅಂಗದ ಮೇಲೆ ಲಿಂಗ 
ಸ್ವಾಯತವಾದರೇನು? ಇಟ್ಟ ಕಲ್ಲುಮೆಳೆಯ ಮೇಲೆ 


ಸಿಕ್ಕಿದಡೆ, ಆ ಕಲ್ಲುಲಿ೦ಗವೆ? ಆ ಮೆಳೆ ಭಕ್ತನೆ? ಇಟ್ಟಾತ 


ಗುರುವೆ? ಇ೦ತಪ್ಪವರ ಕ೦ಡಡೆ ನಾನು ನಾಚುವೆನಯ್ಯ 
ಗುಹೇಶ್ವರಾ! 


ಹೊಟ್ಟೆಯ ಒಳಕ್ಕೆ ಒ೦ದು ತುತ್ತು ಅನ್ನ ಹಾಕಿದರೂ ಸಾಕು, ಹಸಿವು ಅಡಗುತ್ತದೆ. ಆದರೆ, 
ಹೊಟ್ಟೆಯ ಮೇಲೆ ಮೂಟಿಮೂಟೆ ವಿವಿಧ ಪಕ್ಚಾನ್ನಗಳನ್ನು ಕಟ್ಟಿಕೊ೦ಡರೂ, ಅದೆಲ್ಲ 
ವ್ಯರ್ಥ. ಹಾಗೆಯೇ, ಮೈಯ ಮೇಲೆ ಲಿ೦ಗವನ್ನು ಧಾರಣೆಮಾಡಿದ ಭಕ್ತನಿಗೂ, ಅದನ್ನು 
ಧಾರಣೆಮಾಡಿಸಿದ ಗುರುವಿಗೂ ಲಿಂಗದ ಬಗ್ಗೆ ಮನಸ್ಸುಶುದ್ಧವಾದ ಹೊರತು, ಆ ಲಿಂಗ 
ಒಂದು ಸಾಮಾನ್ಯವಾದ ಕಲ್ಲಿಗಿಂತ ಹೆಚ್ಚಿನ ಯೋಗ್ಯಕೆ ಪಡೆಯುವುದಿಲ್ಲ. ಮೆಳೆಯ 
ಮೇಲೆ ಒಂದು ಕಲ್ಲು ಸಿಕ್ಕಿಬಿದ್ದರೆ, ಅದು ಆ ಮೆಳೆಗೆ ಎಷ್ಟು ಭೂಷಣವೋ ಅಷ್ಟೇ 
ಭೂಷಣ--ಅ೦ತರ೦ಗಶುದ್ಧಿಯಿಲ್ಲದವರ ಮೈಮೇಲಿನ ಈ ಹೊರಗಿನ ವೇಷ. 


ಹೀಗೆ೦ದ, ಆ ವಿರಕ್ತನು ಇನ್ನೂಒ೦ದೆರಡು ವಚನಗಳನ್ನುಹಾಡಿ, ಅರ್ಥಹೇಳಿ 


ಆಗ, ಪ್ರಭುದೇವರ ವಚನಗಳಿ೦ದ ಸಭೆಯವರ ಮನಸ್ಸೆಲ್ಲ ಪ್ರಸನ್ನವಾಯಿತು. 
ಅದೇ ಸಂದರ್ಭದಲ್ಲಿ ಪ್ರೌಢದೇವರಾಯರು ಪ್ರಭುವಿನ ಪುಣ್ಯಕಥೆಯನ್ನು 
ಕೇಳಬೇಕೆಂದು ಇಷ್ಟಪಟ್ಟರು. ಆ ಕೂಡಲೆ ಸಮುಖದ ಚಾರರು, ಅರಮನೆಯ ಸರಸ್ವತೀ 
ಭಂಡಾರಕ್ಕೆ ವೇಗದಿಂದ ಹೋಗಿ, ಪ್ರಭುದೇವರ ರಗಳೆ' ಎಂಬ ಓಲೆಯ 
ಪುಸ್ತಕವೊಂದನ್ನು ತಂದರು. ಅದನ್ನು ಬರೆದಾತ--ಹರಿಹರ ಎ೦ಬ ಒಬ್ಬ ಮಹಾಕವಿ; 
ಅದೇ ತುಂಗಭದ್ರಾ ನದಿಯ ದಡದಲ್ಲಿ ಅದೇ ಪಂಪಾವಿರೂಪಾಕ್ಷನ ಸಮ್ಮುಖದಲ್ಲಿ 
ಶಿವಸೇವೆ ಮಾಡಿಕೊಂಡಿದ್ದ ಒಬ್ಬ ಮಹಾಜೀವಿ. ಅರಸರ ಇಂಗಿತವನ್ನು ಅರಿತು 
ಆಸ್ಥಾನದ ಪ್ರಧಾನ ಗಮಕಿಯು ಆ ಪ್ರಭುದೇವರ ರಗಳೆಯನ್ನು ಸುಶ್ರಾವ್ಯವಾಗಿ 
ವಾಚನಮಾಡಿದನು. 


ಹಿಂದೆ, ಕೈಲಾಸದಲ್ಲಿ ಹಂಪೆಯ ವಿರೂಪಾಕ್ಷನು ಓಲಗಕೊಟ್ಟು ಇರುವ 
ಸಮಯದಲ್ಲಿ-ಸಮ್ಮುಖದ ಶರಣರಲ್ಲಿ ಒಬ್ಬನಾದ ನಿರ್ಮಾಯ ಎಂಬವನು ಅಲ್ಲಿದ್ದ 
ಒಬ್ಬಾನೊಬ್ಬದೇವಕನ್ಯೆಯನ್ನುಕ೦ಡು ಆಸೆಪಟ್ಟನು. ಹರನು ಆ ಆಸೆ ಅನ್ಯೋನ್ಯವಾಗಿತ್ತು 
ಎಂಬುದನ್ನು ಗಮನಿಸಿ, ಕರುಣದಿಂದ ಹೇಳಿದನು: “ನೀವಿಬ್ಬರೂ ಹೀಗೆ ಆಸೆಗೆ 
ವಶರಾದವರು, ನಿಮ್ಮ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ, ಹೋಗಿ 
ಭೂಮಿಯಲ್ಲಿ ಹುಟ್ಟಿರಿ. ಅಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ, ಮತ್ತೆ ಬನ್ನಿರಿ.” 


ಆ ಕಾಲಕ್ಕೆ ಬಳ್ಳಿಗಾವೆ ಎ೦ಬುದು ಒ೦ದು ದೊಡ್ಡ ಶಿವಭಕ್ತರ ಊರು, 
ಶಿವದೇವಾಲಯಗಳ ಊರು. ಆ ಊರಿನ ಗಜಶಾಲೆಗೆ ಅಧ್ಯಕ್ಷನಾದವನಿಗೆ 
ನಿರ್ಮಾಯನು ಮಗನಾಗಿ ಹುಟ್ಟಿದನು. ಹುಟ್ಟಿದ ಮಗುವನ್ನು ಶಿವಪಾರ್ವತಿಯರು 
ಹರಸಿದರು. ಶಿವಲಿ೦ಗದ ಸ್ಪರ್ಶದಿ೦ದ ಮಗು ಕಣ್ಣೆರೆಯಿತು. ಊರಿನ ಮುಖ್ಯದೈವವಾದ 
ಗೊಗ್ಗೇಶ್ವರನ ಪ್ರಸಾದದ ಬೆಣ್ಣೆಯನ್ನು ಮೊದಲು ಮಗುವಿಗೆ ಊಡಿಸಿದರು. 
ನಾಮಕರಣದ ದಿವಸ, ಮಗುವಿಗೆ 'ಅಲ್ಲಯ್ಯ' ಎಂದು ಹೆಸರಿಟ್ಟರು; ಅದೇ ಜಗಕ್ಕೆ 
'ನಿರ್ಮಾಯ' ಎಂದಾಯಿತು. ಮಗು ತೂಗಿದ ತೊಟ್ಟಿಲಿನಲ್ಲಿ ಎತ್ತಿಕೊ೦ಡವರ ಕೈಗಳಲ್ಲಿ 
ಪ್ರೀತಿಯಿಂದ ಕಂಡವರ ಹೃದಯಗಳಲ್ಲಿ ದಿನೇ ದಿನೇ ಬೆಳೆಯಿತು. 


ಅಂಬೆಗಾಲಿಡುತ್ತ ನಡೆದು ಬೀಳುತ್ತ ಮತ್ತೆ ಏಳುತ್ತ ಬೆಳೆದ ಹಾಗೆಲ್ಲ ಅಲ್ಲಮನು 
ಅನೇಕ ವಿದ್ಯೆಗಳನ್ನು ಕಲಿತನು. ಅವುಗಳಲ್ಲಿ ಒ೦ದು, ಆತನು ಕಲಿತದ್ದು-ಮೃದಂಗದ 
ಮಹಾವಿದ್ಯೆ ಆ ವಿದ್ಯೆಯೊಡನೆ ಯೌವನವೂ ಆತನಿಗೆ ಏರುತ್ತಿತ್ತು. 


ಒ೦ದು ದಿನ ಅಲ್ಲಮನು, ತಾನು ಕಲಿತದ್ದನ್ನು ಈಶ್ವರನಿಗೆ ಅರ್ಪಿಸಬೇಕೆ೦ದು, 
ಗೊಗ್ಗೇಶ್ವರನ ಗುಡಿಗೆ ಬಂದನು. ಅಲ್ಲಿ ಮೃದಂಗವನ್ನು ಮೈಯಲ್ಲಿಧರಿಸಿ, ಶೃಂಗಾರವಾದ 
ರಂಗದ ನಡುವೆ ನಿಂತು, ಪ್ರಸಿದ್ಧವಾದ ಗತಿಗಳನ್ನೂ ಹೊಸ ಹೊಸ ಗತಿಗಳನ್ನೂ ಮಧುರ 
ಮನೋಹರವಾಗಿ ನುಡಿಸಿ ಬಾರಿಸಿದನು. ಅವನ ಮದ್ದಳೆಯ ಧ್ವನಿ ಶಿವನಿಗೆ 
ಕರ್ಣಾಭರಣವಾಯಿತು, ಕೇಳಿದವರ ಮನಸ್ಸುಪರವಶವಾಯಿತು. 


ಆ ಹೊತ್ತಿಗೆ ಸರಿಯಾಗಿ, ಕಾಮಲತೆ ಎ೦ಬ ಒಬ್ಬಾಕೆ ಅಲ್ಲಿಗೆ ಬ೦ದಳು. ಆಕೆ 
ಬೇರೆ ಯಾರೂ ಅಲ್ಲ; ಆ ದಿನ ಹಿಂದೆ, ಕೈಲಾಸದಲ್ಲಿನಿರ್ಮಾಯನನ್ನುಕ೦ಡು ಅನುರಾಗ 
ಹೊ೦ದಿದವಳೇ. ಈಗ, ಶಿವನ ಕರುಣದಿ೦ದ ಭೂಮಿಗೆ ಬ೦ದು, ಅದೇ ಬಳ್ಳಿಗಾವೆಯ 
ಧನದತ್ತನೆ೦ಬವನಿಗೆ ಮಗಳಾಗಿ ಹುಟ್ಟಿದ್ದಳು. 'ರತಿ ಗಿತಿ, ರಂಭೆಗಿ೦ಂಭೆಯರು ಕೂಡ 
ಇವಳ ಮುಂದೆ ಇನ್ನಿಲ್ಲ!' ಎಂಬಂತೆ ಬೆಳೆಯುತ್ತಿದ್ದಳು. ಇಂತಹ ಕಾಮಲತೆ ಆ ದಿವಸ 
ಗೊಗ್ಗೇಶ್ಚರನ ಗುಡಿಗೆ ಬಂದಳು. ಈಶ್ವರನನ್ನು ಭಕ್ತಿಯಿಂದ ಪೂಜಿಸಿ ಹೋಗಬೇಕೆಂದು 
ಬಂದು, ಶಿವಲಿಂಗವನ್ನು ದರ್ಶನಮಾಡಿ, ಕೈಮುಗಿದು ಹೊರಟುಬರುವಾಗ ಅಲ್ಲಮನ 
ಮದ್ದಳೆಯ ಧ್ವನಿಯನ್ನು ಕೇಳಿದಳು. 


“ಇದು ಯಾರು ಇಷ್ಟು ಸೊಗಸಾಗಿ ಬಾರಿಸುತ್ತಾರೆ!” ಎ೦ದು ಕಾಮಲತೆ ತಿರುಗಿ 
ನೋಡಿದರೆ--ಎದುರಿಗೆ ಒಬ್ಬ! ಇನ್ನೂ ಚಿಕ್ಕಪ್ರಾಯ! ಪಾರಿಜಾತದ ಹೂದಂಡೆ 
ಮುಡಿದಿದ್ದಾನೆ, ಸ೦ಪಗೆಯ ಎಸಳು ಸಿಕ್ಕಿಸಿದ್ದಾನೆ! ಕಸ್ತೂರಿಯ ತಿಲಕ ತಿದ್ದಿದ್ದಾನೆ! 
ಮುತ್ತಿನ ಮಾಲೆಯನ್ನು ಧರಿಸಿದ್ದಾನೆ! ಕಣ್ಣುಗಳ ಕಾ೦ತಿ, ಕಿವಿಯ ಕರ್ಣಾಭರಣ ಫಳಫಳ 
ಎನ್ನುತ್ತಿವೆ! ಇಂಥವನನ್ನು ಕಂಡು ಕಾಮಲತೆ ಮೈಮರೆತು ನಿಂತಳು. 


ಅತ್ತ. ಅಲ್ಲಮನು ಕೂಡ, ಮೃದಂಗವನ್ನು ಬಾರಿಸುವಾಗ ಆಕಡೆ ಈಕಡೆ 
ತಿರುಗುತ್ತಾ ಪಕ್ಕನೆ ಕಾಮಲತೆಯನ್ನು ಕಂಡನು. ಕಂಡ ಕೂಡಲೆ ತನ್ನ ಮದ್ದಳೆಯನ್ನು 
ಮರೆತನು, ಬಾರಿಸುವುದನ್ನು ಮರೆತನು, ತನ್ನನ್ನೇ ಮರೆತನು, ಶಿವನನ್ನೂ ಮರೆತನು! 


ನಿರ್ಮಾಯನೂ ಕಾಮಲತೆಯೂ ಒಬ್ಬರನ್ನೊಬ್ಬರು ಕುರಿತು ನೋಡಿದರು. 
ಅದೇ ಗಳಿಗೆಯಲ್ಲಿ ಇಬ್ಬರೂ ಮೈಮರೆತರು. ಈತನು ತನ್ನ ಜೊತೆಗಾರರ ಮೇಲೆ ಜೋತು 
ಮೂರ್ಛೆಬಿದ್ದ ಆಕೆ ತನ್ನ ಜೊತೆಗಾತಿಯರ ತೋಳಲ್ಲಿ ಮೂರ್ಛೆಹೋದಳು. 


ಕಾಮಲತೆಯ ಸಖಿಯರು ಅದನ್ನು ಕ೦ಡು, ಆಶ್ಚರ್ಯಪಟ್ಟರು. 'ಇಂಥ 
ಗಾಢವಾದ ಸ್ನೇಹ, ಇದು ಅಪೂರ್ವ!' ಎ೦ದುಕೊಳ್ಳುತ್ತ ಅಲ್ಲಮನನ್ನು ಹಾಗೇ 


ಅಲ್ಲಿಂದಲೇ ತಮ್ಮ ಮನೆಗೆ ಕರೆಸಿಕೊಂಡರು. ಅವನನ್ನು ಅಲ್ಲಿಯೇ 
ಕಾಮಲತೆಯೊಡನೆಯೇ ನಿಲ್ಲಿಸಿಕೊಂ೦ಡರು. 


ಅಲ್ಲಮನು ಹೀಗೇ ಹಲವು ಕಾಲ ಕಾಮಲತೆಯ ಸ೦ಗಡ ಸುಖವಾಗಿದ್ದನು. ಆ 
ವೇಳೆಗೆ ಈಶ್ವರನು ಅವರಿಗೆ ಕೊಟ್ಟು ಕಳುಹಿಸಿದ್ದ ಕಾಲದ ಅವಧಿ ಮುಗಿಯುತ್ತಾ 
ಬಂದಿತ್ತು. ಕಾಮಅತೆಗೆ ಇದ್ದಕ್ಕಿದ್ದಂತೆ ಮಹಾಜ್ಜರ ಹತ್ತಿತು. ಜ್ವರದ ತಾಪವನ್ನು 


ತಡೆಯಲಾರದೆ, ಕಾಮಲತೆ, ಈ ಲೋಕದ ಸುಖ ಇನ್ನು ತನಗೆ ಸಾಕು ಎಂದುಕೊಂಡು, 
ನೆಟ್ಟನೆ ಕೈಲಾಸಕ್ಕೆ ನಡೆದಳು. 


ಆಕೆಯ ತಾಯಿತಂದೆ ಮೊರೆಯಿಟ್ಟರು, ಸಖೀಜನರು ಗೋಳಾಡಿದರು, 
ಬಂಧುಬಾಂಧವರು ಮರುಗಿದರು, ನಿಂತು ನೆರೆದವರೆಲ್ಲ ಕಣ್ಣೀರಿಟ್ಟರು, ಇವರ ನಡುವೆ 
ಅಲ್ಲಮನ ಅವಸ್ಥೆ ವರ್ಣನೆಗೆ ಮೀರಿದ್ದು ಚಿತ್ರದಲ್ಲಿ ಬರೆದ ಬೊಂಬೆಯಂತೆ, ಎರಕ 
ಹೊಯ್ದ ವಿಗ್ರಹದಂತೆ, ಕಲ್ಲಿನಲ್ಲಿ ಕಡೆದ ಪ್ರತಿಮೆಯಂತೆ ಆತ ನಿಶ್ಚೇಷ್ಟನಾಗಿದ್ದನು. 
ಅಲ್ಲಮನಿಗೆ ಯಾರು ಯಾರು ಏನೇನೋ ಸಮಾಧಾನ ಹೇಳಿ, ಮೆಲ್ಲನೆ ಆತನನ್ನು 
ತಾಯಿತಂದೆಯ ಬಳಿಗೆ ಕರೆದುತ೦ದರು. 


ಅಲ್ಲಮನಿಗೆ ಕಾಮಲತೆ ಹೊರತು ಇನ್ನೊಂದರ ಅರಿವಿಲ್ಲ; ಹುಚ್ಚು ಹಿಡಿದವನ 
ಹಾಗೆ ಆಗಿದ್ದ ಸುಮ್ಮನೆ ಚಿಂತೆಮಾಡುವನು, ನೆಲ ನೋಡಿ ನಿಟ್ಟುಸಿರು ಬಿಡುವನು, ತಲೆ 
ಬಾಗಿಸಿ ಕಣ್ಣೀರಿಡುವನು. 


ಹೀಗೆ ಕುಳಿತು, ಹೆಬ್ಬೆರಳಿನಿಂದ ನೆಲವನ್ನು ಕೆರೆಯುತ್ತಿರುವಾಗ, ಒಂದು 
ಅದ್ಭುತವಾಯಿತು! ಅವನು ಕೆರೆದ ನೆಲದಿ೦ದ ಶಿವಜ್ಞಾನದ ಮೊಳಕೆ ಎದ್ದಹಾಗೆ, ಒಂದು 
ಚಿನ್ನದ ಕಲಶ ಎದ್ದುಕಾಣಿಸಿಕೊ೦ಡಿತು. ಅಲ್ಲಮನು ಕೌತುಕದಿ೦ದ. ಇನ್ನಷ್ಟು ಅಗೆದನು. 
ಕಡೆಗೆ ಅಗೆಯಲಾರದೆ ಬಿಟ್ಟನು. ಕೂಡಲೆ ಅದನ್ನು ಊರಿನ ದೊರೆಗೆ ತಿಳಿಸಲು 
ಓಡಿದನು. ಆ ಸಂಭ್ರಮದಲ್ಲಿ ಕಾಮಲತೆಯನ್ನುಮರೆತನು. 


ಅರಸನು ಆ ವಿಚಿತ್ರವನ್ನು ಕಾಣುವುದಕ್ಕಾಗಿ ಬೇಗಬೇಗ ಆನೆಯ ಮೇಲೆ 
ಬ೦ದನು. ಕಲಶವಿದ್ದ ಭೂಮಿಗೆ ಬ೦ದಾಗ, ಆನೆ ಎಷ್ಟೇ ಅ೦ಕುಶದಿ೦ದ ತಿವಿದರೂ, 
ಮುಂದೆ ಹೋಗದೆ ನಿಂತುಬಿಟ್ಟಿತು. ದೊರೆ ಇನ್ನೂ ಆಶ್ಚರ್ಯಪಟ್ಟು ಆನೆಯಿಂದ 
ಇಳಿದು, ಅಲ್ಲಮನ ಕೈಹಿಡಿದು ಬಂದನು. ಅರಸನ ಆಜ್ಞೆಯ ಮೇರೆಗೆ ಪರಿಜನವೆಲ್ಲ 
ಹಾರೆ ಗುದ್ದಲಿಗಳನ್ನುಹಿಡಿದು ಅಗೆದರು. ಮಣ್ಣುದಾರಿಬಿಡುತ್ತ ಹೋದ ಹಾಗೆಲ್ವ ಒಂದು 
ಶಿವದೇವಾಲಯ ಗೋಚರವಾಗುತ್ತ ಬಂತು. ಅರಸನೂ ಪರಿಜನರೂ ಅಲ್ಲಮನೂ ಆ 
ಅದ್ಭುತವನ್ನುಕ೦ಡು ಸಂತೋಷಗೊಂಡರು. 


ಅರಸನು ದೇವಾಲಯದ ಬಾಗಿಲಿಗೆ ಬ೦ದನು. ಬಾಗಿಲು ಮುಚ್ಚಿತ್ತು. ಕದವನ್ನು 
ತೆರೆದು ನೋಡುವ ಧೀರರು ಯಾರು? ಹೆದರದೆ ಒಳಗೆ ಪ್ರವೇಶಿಸುವವರು ಯಾರು? 
ಸುತ್ತ ಇದ್ದವರಲ್ಲಿ ಯಾರೂ ಮಾತಾಡಲಿಲ್ಲ ಆಗ ಅಲ್ಲಮನು ತಾನು ಮುಂದೆ ಬಂದನು. 
“ಇದುವರೆಗೆ ಜೊತೆಗಿದ್ದಕಾಮಲತೆ ಇನ್ನಿಲ್ಲ. ಮತ್ತೆ ಈ ದೇಹದ ಅಭಿಲಾಷೆ ನನಗೆ ಇನ್ನು 
ಏಕೆ?” ಎ೦ದು ವೈರಾಗ್ಯವನ್ನು ತಾಳಿ, ಮನಸ್ಸು ನಿಶ್ಚಯಮಾಡಿಕೊ೦ಡನು. “ನಾನು 
ಒಳಗೆ ಹೋಗುತ್ತೇನೆ.” ಎ೦ದನು. ಎಲ್ಲರೂ ಬೆರಗಾದರು. ಕೆಲವರು 'ಅಸಾಧ್ಯ' 
ಎ೦ದರು. ಕೆಲವರು 'ಈತನು ಕಾರಣಪುರುಷನಿರಬೇಕು.' ಎ೦ದರು. 


ಅಲ್ಲಮನು ಮೈಗೆಲ್ಲ ಮನಃಪೂರ್ತಿಯಾಗಿ ಭಸಿತವನ್ನು ಲೇಪನ 
ಮಾಡಿಕೊಂಡು, 'ಶಿವನೇ ಶರಣು' ಎನ್ನು ತ್ತಾ ತುಂಬುನಿಷ್ಠೆಯಿ೦ದ ಬಾಗಿಲನ್ನು 
ತಳ್ಳಿದನು. ತೆರೆದ ಬಾಗಿಲಿನ ಮೂಲಕ ನೇರವಾಗಿ ಒಳಗೆ ಹೊಕ್ಕನು. ಒಳಗೆ ಅವನ 
ರೀತಿಯೇ ಬೇರೆಯಾಯಿತು. ಗಳಗಳನೆ ಬಂದು, ಅಲ್ಲಿ ಕೆಂಡ ಮಹಾಲಿಂಗದ ಕಾಲಿಗೆ 
ಎರಗಿದನು. 


ಅಲ್ಲಿಯೇ ಪಕ್ಕದಲ್ಲಿ ಅನಿಮಿಷಯ್ಯ ಎ೦ಬ ಒಬ್ಬ ಸಿದ್ಧನು ಶಿವಧ್ಯಾನದಲ್ಲಿದ್ದನು. 
ಬಿತ್ತಿಯಿಲ್ಲದ, ಎಣ್ಣೆಯಿಲ್ಲದ ಒಂದು ಶಿವಕಳೆಯ ಬೆಳಗು ಅತನ ಸುತ್ತ ಪಸರಿಸಿತ್ತು 
ಪದ್ಮಾಸನವನ್ನು ಹಾಕಿ, ಹುಲಿಯ ಚರ್ಮ ಹೊದೆದು, ವಿಭೂತಿಯನ್ನು ಪೂಸಿ, ರುದ್ರಾಕ್ಷಿ 


ಧಠಿಸಿ ಫಣಿಕು೦ಡಲವಿಟ್ಟು ಜಡೆ ಇಳಿಯಬಿಟ್ಟು ಕೈಯ ಶಿವಲಿಂಗದಲ್ಲಿ 
ಕಣ್ಣನೋಟವನ್ನುನಟ್ಟು ಆ ಶಿವಯೋಗಿ ಕುಳಿತಿದ್ದನು. 


ಆ ಶಿವಯೋಗಿಯನ್ನು ಕ೦ಡ ಕೂಡಲೆ, ಅಲ್ಲಮನ ಚಿತ್ತದಲ್ಲಿ ಶಿವಜ್ಞಾನ 
ಹುಟ್ಟಿತು. ಆಗಲೇ ಆ ಶಿವಯೋಗಿಯನ್ನು ಕುರಿತು ಹೊಗಳತೊಡಗಿದನು: 
“ನಿರುಪಮನಾದ ಮಹಾಯೋಗಿಯೆ! ಶಿವನನ್ನು ಕೈಕೊ೦ಡವನೆ! ನೋಟದಲ್ಲಿ 
ಶಿವಲಿಂಗವನ್ನು ಸೆರೆಗೈದವನೆ! ಮದನನನ್ನು ಮರ್ದಿಸಿದವನೆ!” 


ಅವನು ಹೊಗಳಿದ್ದನ್ನು ಕೇಳಿ, ಅನಿಮಿಷಯ್ಯನು ಹಿಗ್ಗಿದನು. “ಈತನು 
ಕಾರಣಪುರುಷನು. ಇನ್ನು ನನಗೆ ಈ ದೇಹದ ತೊಡಕು ಸಾಕು.” ಎಂದುಕೊಂಡನು. 
ಅದೇ ಹೊತ್ತಿಗೆ, ಅಲ್ಲಮನು ಆತನ ಮುಂದೆ ತನ್ನ ಕೈಯನ್ನು ಒಡ್ಡಿದನು. ಒಡನೆ, 
ಅನಿಮಿಷಯ್ಯನ ಕೈಯ ಶಿವಲಿಂಗ ಬಂದು, ಅಲ್ಲಮನ ಕೈಯಲ್ಲಿ ಇಳಿಯಿತು. ಅದೇ 
ಕ್ಷಣದಲ್ಲೇ, ಆ ಶಿವಲಿಂಗದಲ್ಲಿ ಆ ಅನಿಮಿಷನ ಜೀವ ಹೋಗಿ ಬೆರೆತು, ಆತನ ದೇಹ 
ನಿಶ್ಚೇಷ್ಟವಾಗಿ ನೆಲದ ಮೇಲೆ ಮಲಗಿತು. 


ಅಲ್ಲಮನು ಆಗ ತನ್ನ ಅಂಗೈಯ ಲಿಂಗವನ್ನು ಹಾಗೇ ಧರಿಸಿಕೊಂಡು, 
ಅಲ್ಲಿಂದ ಹೊರಹೊರಟನು. ಆ ಲಿ೦ಗ ತನ್ನನ್ನು ನಡೆಸಿದಲ್ಲಿಗೆ ನಡೆದನು. ಊರವರೆಲ್ಲ 
ಆಶ್ಚರ್ಯದಿಂದ ನೋಡಿದರು. 


“ಎಲ್ಲಿಯ ಕಾಮಲತೆ! ಎಲ್ಲಿಯ ಅಲ್ಲಮ! ಎಲ್ಲಿಂದ ಎಲ್ಲಿಗೆ ಸ್ನೇಹಸಂಬಂಧ! 
ಎಲ್ಲಿಯ ಕಲಶ! ಎಲ್ಲಿಯ ಶಿವಾಲಯ! ಎಲ್ಲಿಂದ ಎಲ್ಲಿಗೆ ಶಿವಜ್ಞಾನದ ಅನುಭವ! ಈ 
ಕಾಮಲತೆಯೆಂಬವಳ ನೆಪದಲ್ಲಿ ಈತನಿಗೆ ಶಿವನ ಪ್ರೇಮ ಹೇಗೆ 
ಸಂಪಾದನೆಯಾಯಿತು! ಅಂಗೈಯಲ್ಲಿ ಅಮೃತದ ಫಲವನ್ನು ಪಡೆದಂತೆ 
ಅನಿಮಿಷಯ್ಯನ ಶಿವಲಿಂಗ ಈತನ ಕೈಗೆ ಬಂತಲ್ಲ! ಶಿವತತ್ವ ಈತನಿಗೆ 
ಕರತಲಾಮಲಕವಾಯಿತು!” ಎಂದರು. 


ಅಲ್ಲಮನು ಮೈಮೇಲೆ ಎಚ್ಚರವಿಲ್ಲದೆ ಈಶ್ವರನ ಇಚ್ಛೆಯಂತೆ ನಡೆದು 
ಹೋಗುತ್ತಿದ್ದನು. ತಲೆಗೂದಲು ಬಿಚ್ಚಿಹೋದದ್ದು ಗೊತ್ತಾಗಲಿಲ್ಲ ಜೊತೆಗೆ ಬ೦ದವರ 
ಅರಿವಿಲ್ವ ಅವರ ಮಾತನ್ನುಕಿವಿ ಕೇಳದು, ಊರೆ೦ದರಿಯ, ಕಾಡೆ೦ದರಿಯ, ನಡೆದದ್ದೇ 
ದಾರಿ, ನುಡಿದದ್ದೇ ವೇದ ಎಂಬಂತೆ ನಡೆದುಹೋದ. ಆತ ಮುಟ್ಟಿದ ಮರ 
ಮನುಷ್ಯರಾಗಿ ನಡೆದುವು, ಆತ ಮೆಟ್ಟಿದ ಪ್ರಾಣಿ ಸ್ವರ್ಗಕ್ಕೆ ಸಂದವು, ಮರಗಳು ಆತನನ್ನು 
ಹಿ೦ಬಾಲಿಸಿದುವು, ಬೆಟ್ಟಗಳು ಅರುಗಾಗಿ ಆತನಿಗೆ ದಾರಿಕೊಟ್ಟುವು, ಹುಲಿ ಹುಲ್ಲೆಹಾವು 
ನವಿಲು ಸಿ೦ಹ ಆನೆ ಇವು ತಮ್ಮ ಸಹಜವೈರವನ್ನು ಬಿಟ್ಟುವು. ಹೀಗೆ ಸಾಕ್ಷಾತ್‌ ಶಿವನ 
ಅವತಾರವೇ ಎಂಬಂತೆ ಅಲ್ಲಮನು ಚರಿಸುತ್ತಿದ್ದನು. 


ಆತನ ಅಂಗೈಯೆಂಬ ಸಿಂಹಾಸನದಲ್ಲಿ ವಿರಾಜಿಸುತ್ತಿದ್ದ ಲಿಂಗಕ್ಕೆ 
ವನದೇವತೆಯೆರು ಬಂದು ವಂದಿಸುವರು. ಹೊಸ ಚಿಗುರುಗಳನ್ನು ಬೀಸುವರು, 
ಹೂವಿನ ಗೊಂಚಲನ್ನು ಚಾಮರವಿಕ್ಕುವರು. ಹೀಗೆ ಅಲ್ಲಮನು ಶಿವಲಿಂಗರಾಜ್ಯದ 
ಸುಖದಲ್ಲಿ ಇದ್ದನು. 


ಅಲ್ಲಮನು ತನ್ನ ಕೈಯ ಲಿಂಗಕ್ಕೆ ತನ್ನ ದೃಷ್ಟಿಯಿ೦ದ ಮಜ್ಜನ ಮಾಡಿಸುವನು, 
ಅರಳಿದ ಕಣ್ಣುಗಳೆಂಬ ಹೂವಿನಿಂದ ಪೂಜಿಸುವನು, ತನ್ನ ಸುವಾಸನೆಯ 
ನಿಟ್ಟಿಸಿರಿನಿಂದ ಧೂಪವಿಕ್ಕುವನು, ತುಂಬು ಮನಸ್ಸಿನ ಬೆಳಗಿನಿಂದ ಆರತಿ ಎತ್ತುವನು, 
ನಿಷ್ಠೆಯಿ೦ದ ತನ್ನ ಸ್ನೇಹವನ್ನು ಆರೋಗಣೆಗೆ ನೀಡುವನು. ಹೀಗೇ ಅನೇಕ ದಿವಸಗಳು 
ಗಿಡಮರಗಳ ನಡುವೆ, ಅನೇಕ ಮಾಸಗಳು ಗಿರಿಗಹ್ಟರಗಳಲ್ವಿ ಅನೇಕ ವರ್ಷಗಳು 
ನದೀತೀರಗಳಲ್ಲಿ ಮತ್ತೆ ಅನೇಕ ಕಾಲ ಲತಾಮ೦ಟಪಗಳಲ್ಲಿ ಸುಳಿದಾಡಿದನು. ಆತನು 
ಎಲ್ಲಿ ಇದ್ದರೆ ಅಲ್ಲೇ ವಸಂತಕಾಲ, ಎಲ್ಲಿ ಇದ್ದರೆ ಅಲ್ಲೇ ದಿವ್ಯಕ್ಷೇತ್ರ ಆಯಿತು. 


ಹೀಗೆ ಈಶ್ವರನ ಇಚ್ಛೆಯಂತೆ ಸಂಚಾರಮಾಡುತ್ತ; ಅಲ್ಲಮನು ಬಸವಣ್ಣನನ್ನು 
ಕ೦ಡು, ಶಿವತತ್ತ್ವದ ದಾರಿಯನ್ನು ಆತನಿಗೆ ತೋರಿದನು. ಮುಂದೆ ಸೊನ್ನಲಾಪುರದಲ್ಲಿ 
ಸಿದ್ಧರಾಮನನ್ನು ಕಂಡು, ಆತನಿಗೆ ಬುದ್ಧಿ ಹೇಳಿದನು. ಅಲ್ಲಿಂದ ಶ್ರೀಪರ್ವತಕ್ಕೆ ಬಂದನು. 


ಅಲ್ಲಿ ಕೈಕಾಲುಗಳುಳ್ಳ ಸರ್ಪಗಳು, ಮುದದಿಂದ ಮಾತನಾಡುವ ವೃಕ್ಷಗಳು, 
ನಡೆದಾಡುವ ಗಿಡಗಳು, ಎಂಟು ಮುಖದ ಮ್ಯಗಗಳು, ಹೆಜ್ಜೆಹೆಜ್ಜೆಗೂ ಉರಿಯುತ್ತಿರುವ 
ದಿವ್ಯೌಷಧಿಗಳು, ಹಾಡುವ ಬಳ್ಳಿಗಳು, ಸುಳಿದಾಡುವ ಕಲ್ಲುಗಳು, ನೋಡುವ ಮರಗಳು, 
ರೆಕ್ಕೆಯ ಆನೆಗಳು, ಸೊಗಸಾದ ಧ್ವನಿಕೊಡುವ ಗುಹೆಗಳು, ಬೇಡಿದ್ದನ್ನು ನೀಡುವ 
ಮಾವಿನಮರಗಳು, ಇವೇ ಮೊದಲಾದ ಅನೇಕ ಅದ್ಬುತಗಳನ್ನುನೋಡುತ್ತ ಅಲ್ಲಮನು 
ನಿರ್ಭೀತನಾಗಿ ಕದಳೀವನದ ದಾರಿಯನ್ನುಹಿಡಿದನು. 


ಕದಳೀವನದ ಬಾಗಿಲಲ್ಲಿ ಶಿವನ ಕಿ೦ಕರನಾದ ಭೈರವನು ನಿಂತಿದ್ದನು. ಆತನು 
ಅಲ್ಲಮನಿಗೆ ಶಿವನ ಕಡೆಗೆ ಹೋಗುವ ದಾರಿಯನ್ನು ತೋರಿದನು. ಅಲ್ಲಮನು ಆ 
ದಾರಿಯಲ್ಲಿ ಸುತ್ತಿಕೊಂಡಿದ್ದ ಹಾವುಗಳ ಬಳ್ಳಿಯನ್ನು ದಾಟಿದನು; ಗರಗಸದಂತೆ 
ಕುಯ್ಯುವ ಬಾಳೆಗಳನ್ನು ದಾರಿಬಿಡಿಸಿದನು, ಎದುರಿಗೆ ಬಂದ ವಿಷಕನ್ಯೆಯರನ್ನು 
ತಳ್ಳಿಕೊ೦ಡು ಹೋದನು, ಬೀಸಿಬ೦ದ ವಿಷದ ಗಾಳಿಗೆ ಮೆಯ್ಯೊಡ್ಡಿದನು, ಉರಿಯುವ 
ಹಳ್ಳಗಳನ್ನು ಹೊಕ್ಕು ದಾಟದನ್ನು ಮೇಲೆ ಬೀಳಬ೦ದ ಭೇತಾಳರನ್ನುನಿಲ್ಲಿಸಿದನು, ಅಲ್ಲಿ 
ತಪಸ್ಸು ಮಾಡುತ್ತಿದ್ದ ಹನುಮಂತನನ್ನು ಕಂಡನು, ಅಡಿಗೆ ಒಡ್ಡಿಬ೦ದ ಆಯುಧಗಳನ್ನು 
ಮೆಟ್ಟಿ ನಡೆದನು. ಮುಂದೆ, ಮನುಷ್ಯರ ಮೋರೆಯ ಆನೆಯ ಮೈಯವರನ್ನೂ ನಾನಾ 
ವಿಧದ ಕಣ್ಣು ಕೈ ಕಾಲುಗಳುಳ್ಳವರನ್ನೂ ಗಾವುದ ಅಗಲ ಗಾವುದ ಉದ್ದ ಆದ 
ಇರುವೆಗಳನ್ನೂ ಸಾವಿಲ್ಲದ ಅನೇಕ ಸಿದ್ದರ ಚೆಲುವು ಮೂರ್ತಿಗಳನ್ನೂ ನೋಡುತ್ತ 
ನಡೆದನು. ಹರಿವ ಕೆಂಡದ ಹೊಳೆಯನ್ನು ಹಾಯ್ದನು, ಅರಳಿದ ವಿಷಪುಷ್ಟವನ್ನು 
ಮೂಸಿನೋಡಿದನು. 


ಹೀಗೆ ಅನೇಕನಾದ ಅದ್ಬುತಗಳನ್ನೂ ಭಯಾನಕಗಳನ್ನೂ ನೋಡುತ್ತ 
ಬರುತ್ತಿದ್ದಂತೆಯೇ ಎದುರಿಗೆ ಕೈಲಾಸಗಿರಿ ಕಾಣಿಸಿಕೊಂಡಿತು. ಆ ಬೆಳ್ಳಿಯ ಬೆಟ್ಟಿವು 
ತಂಪಾದ ಕೋಟಿಸೂರ್ಯರ ಕಿರಣಗಳಿಂದ ಬೆಳಗುತ್ತ ಚಂದ್ರನ ತವರುಮನೆ 
ಇದ್ದಹಾಗಿತ್ತು. ಅಲ್ಲಿ ಅನೇಕಾನೇಕ ದೇವತೆಗಳು, ನಾಗೇ೦ದ್ರರು, ಕಿನ್ನರರು, ಖೇಚರರು, 


ಸಿದ್ದರು, ಪನ್ನಗರು, ಗಂಧರ್ವರು ಮುಂತಾದವರ ನಡುವೆ ಪಾರ್ವತೀ ಪರಮೇಶ್ವರರು 
ಓಲಗ ಕೊಟ್ಟಿದ್ದರು. 


ಅಲ್ಲಮನು ಬರುವುದನ್ನು ಪರಮೇಶ್ವರನು ದೂರದಿಂದಲೇ ಕಂಡನು. 
ಕ೦ಡಕೂಡಲೆ ಹರನು “ಇತ್ತ ಬಾ! ಇತ್ತ ಬಾ!” ಎ೦ದು ಕೈನೀಡಿ ಕರೆದನು. 


ಅಲ್ಲಮನು ತನ್ನ ಅಂಗೈಯ ಲಿಂಗದಿಂದ ನೋಟವನ್ನು ಬೇರೆ ಮಾಡದೆ, 
ಹಾಗೇ ಬಂದು, ಕೈಯ ಇಷ್ಟಲಿಂಗ ಸಹಿತವಾಗಿ ಹರನ ಚರಣಗಳಿಗೆ ಎರಗಿ, ಕುಳಿತನು. 


ಆತನು ಹೋಗಿ, ಇದ್ದು ಅನುಭವಿಸಿ ಬಂದ ಕಥೆಯೆಲ್ಲವನ್ನೂ 
ಪರಮೇಶ್ವರನು ಸಾವಧಾನದಿಂದ ಕೇಳಿಕೊಂಡನು. ಆತನ ಮೇಲೆ ಪ್ರೀತಿಯ 
ಮಳೆಯನ್ನು ಕರೆದು, ಮೊದಲಿನಂತೆಯೇ ಆತನಿಗೆ ನಿರ್ಮಾಯನೆಂಬ ಹೆಸರು ಕೊಟ್ಟು 
ಮತ್ತೆ ಆತನನ್ನು ಗಣಪದವಿಯಲ್ಲೇ ನಿಲ್ಲಿಸಿದನು. ಆಗ ಅಲ್ಲಿ ಅಲ್ಲಮನು ಶಿವನ 
ಸಾರೂಪ್ಯದಿ೦ದ ಒಪ್ಪಿದನು. ಆತನ ಸುಪ್ರಭೆ ಶಿವನ ಸುಪ್ರಭೆಯಲ್ಲಿ ಸೇರಿ ಒಂದಾಯಿತು. 


ಹೀಗೆ೦ದು ಆಸ್ಥಾನದ ಗಮಕಿಯು ಹರೀಶ್ವರನ 'ಪ್ರಭುದೇವರ ರಗಳೆ'ಯನ್ನು 
ವಾಚನಮಾಡಿ ನಿಲ್ಲಿಸಿದನು. ಅರಸರು ಅವನಿಗೆ ಮನ್ನಣೆಮಾಡಿಸಿ, ತಮ್ಮ ಮಂತ್ರಿಯಾದ 
ಜಕ್ಕಣಾರ್ಯನ ಕಡೆಗೆ ನೋಡಿದರು. ಆಸ್ಥಾನಕ್ಕೆ ಹೊಸದಾಗಿ ಬಂದಿದ್ದಚಾಮರಸ ಎಂಬ 
ಕವಿಯ ವಿಚಾರವಾಗಿ, ಆತನು ಬರೆದಿದ್ದ 'ಪ್ರಭುಲಿಂಗಲೀಲೆ' ಎಂಬ ಕಾವ್ಯದ 
ವಿಚಾರವಾಗಿ ಮಂತ್ರಿ ದೊರೆಗಳಲ್ಲಿ ಬಿನ್ನವಿಸಿಕೊಂಡಿದ್ದನು. ಆ ಕಾವ್ಯವನ್ನು ಆ 
ಕವಿಯಿಂದಲೇ ಓದಿಸಿ ಕೇಳಬೇಕೆ೦ದೂ, ಅದಕ್ಕೆ ಮಂತ್ರಿಯಾದ ಜಕ್ಕಣಾರ್ಯನು ತಾನೇ 
ಅರ್ಥವಿವರಣೆಯನ್ನು ಮಾಡಬೇಕೆಂದೂ ಅರಸರು ಇಷ್ಟಪಟ್ಟಿದ್ದರು. ಅದರಂತೆ, 
ಅರಸರ ಇಂಗಿತವನ್ನು ತಿಳಿದು, ಮಂತ್ರಿ ಚಾಮರಸನಿಗೆ ಸ೦ಜ್ಞೆ ಮಾಡಿದನು. 


ಚಾಮರಸನು ಎದ್ದು ನಿಂತನು. “ಅರಸ ಇದುವರೆಗೂ ನಮ್ಮ 
ಕವಿಕುಲಗುರುವಾದ ಹರೀಶ್ಚರರ ಕೃತಿಯನ್ನು ಕೇಳಿದ್ದೀರಿ. ಅಲ್ಲಮಪ್ರಭುದೇವರು 
ಕಾಮಲತೆಯ ಮೋಹಕ್ಕೆ ಸಿಕ್ಕಿದ್ದರು, ಕಾಮಲತೆಯನ್ನು ಕಳೆದುಕೊ೦ಡ ಮೇಲೆ ಅವರಿಗೆ 
ವೈರಾಗ್ಯ ಬ೦ತು--ಎ೦ಬ ಈ ರೀತಿಯ ಕಥಾಪದ್ಧತಿ, ಇದು ಒಂದು ಸಂಪ್ರದಾಯ. ಆದರೆ 
ಪ್ರಭುದೇವರು ಜನ್ಮತಃ ಮಾಯೆಯನ್ನು ಗೆದ್ದವರು; ಕಾಮವನ್ನು ಮೀರಿದವರು, 
ಕೋಟಲೆಗಳನ್ನು ಕಾಣದವರು, ಕರುಣೆಯಿಂದ ತು೦ಬಿದವರು--ಎ೦ಬ ಈ ರೀತಿಯ 
ಕಥಾಪದ್ಧತಿ, ಇದೂ ಒಂದು ಸಂಪ್ರದಾಯ. ನಾನು ಈ ಎರಡನೆಯ ಸಂಪ್ರದಾಯವನ್ನು 
ಕಾವ್ಯಮಾಡಿ ಹೇಳುತ್ತೇನೆ.” ಎ೦ದನು. 


ಶ್ರೀಮದಮಲಜ್ಞಾನಭಕ್ತಿ 
ಇ ಇಂ 
ಪ್ರೇಮ ವೇದಪುರಾಣಶಾಸ್ತ್ರ 
ಸ್ತೋಮನುತ ನತಚಾರುಚರಣಾ೦ಭೋಜ ಫನಮಹಿಮ। 
ನಾಮ ರೂಪು ಕ್ರೀಕಳಾಪ ವಿ 
ರಾಮನನುಪಮ ದಿವ್ಯತೇಜೋ 
ವ್ಯೋಮಮೂರುತಿ ಗುರುಗುಹೇಶ್ವರಲಿ೦ಗ ಶರಣಾರ್ಥಿ| | 


ಎಂದು ಅಲ್ಲಮದೇವರನ್ನುಸ್ತುತಿಮಾಡಿ ಆರಂಭಿಸಿದನು. ಮೊದಲು ಬಸವಣ್ಣನವರನ್ನು 
ವಂದಿಸಿದನು; ಬಳಿಕ ಚೆನ್ನಬಸವ, ಸಿದ್ದರಾಮ, ಮಹದೇವಿ, ಮಡಿವಾಳ ಮಾಚಯ್ಯ 
ಮುಂತಾದ ಹಿರಿಯ ಶರಣರಿಗೆ ಶರಣಾರ್ಥಿಯನ್ನು ಸಲ್ಲಿಸಿದನು. “ಇದು ನಾನು ಆಡುವ 
ಮಾತಲ್ಲ ನನ್ನ ಹೃದಯನೆ೦ಬ ಗುಹೆಯಲ್ಲಿರುವ ಈಶ್ವರನಾದ ಅಲ್ಲಮಪ್ರಭು ದೇವರು 
ಆಡಿಸಿದ ಮಾತು. ಆದ್ಧರಿಂದ ಇದು ಕೇವಲ ಮನರಂಜನೆಗಾಗಿ ಬರೆದ ಕಥೆಯಲ್ಲ 


ಭಕ್ತರಾದವರು ತಮ್ಮ ತನು ಮನ ಧನಗಳನ್ನು ವ್ಯಯಮಾಡಿ, ಲಿಂಗವನ್ನು ಮೆಚ್ಚಿಸುವ 
ಮಾರ್ಗವನ್ನು ಈ ಕಥೆಯಲ್ಲಿಕಾಣಬಹುದು.” ಎಂದನು. 


ಕುರಿಗಳೋಪಾದಿಯಲಿ ಕಬ್ಬಿನ 

ಹೊರಗಣೆಲೆಯನು ಮೇದಕಟ ಮೆಲು 

ಕಿರಿವುತಲ್ಪಸುಖಕ್ಕೆ ಸೋಲದೆ ಕಬ್ಬಿನೊಳು ರಸವ | 

ನೆರೆ ಸವಿವ ಗಜದಂತೆ ಭಕ್ತಿಯ 

ತೆರನ ತಿಳಿದಾಚರಿಸಬೇಕೆಂ 

ದರಿವವರು ಲಾಲಿಸುವುದೀ ಪ್ರಭುಲಿ೦ಗಲೀಲೆಯನು || 
ಎಂದು ಪೀಠಿಕೆ ಹಾಕಿದನು. 


ಅನ೦ತರ ಕಾವ್ಯದ ಕಥೆಗೆ ಪ್ರಾರಂಭವಾಯಿತು. ಅಲ್ಲಮನನ್ನು ಗುರುರಾಜ, 
ಭಕ್ತವತ್ಸಲ, ಮಾಯಾಕೋಲಾಹಲ, ಗುರು ಗುಹೇಶ್ವರ ಲಿ೦ಗ, ಪ್ರಭುರಾಯ ಎ೦ದು 
ಎಷ್ಟೆಷ್ಟು ತೆರನಾಗಿ ಕೀರ್ತಿಸಿದರೂ ಚಾಮರಸನಿಗೆ ತೃಪ್ತಿಯಿಲ್ಲ; ಆ ಹೆಸರಿಗೆ ಹೊಂದಿದ 
ಕಥಾಭಾಗಗಳನ್ನು ಎಷ್ಟು ಹೇಳಿದರೂ ತಣಿವಿಲ್ಲ. 


ಅರಸರಿಗೆ ಆ ದಿವಸ ಕೇಳಿದ ಸ್ವಲ್ಪ ಕಥಾಭಾಗ ಮನಸ್ಸಿಗೆ ತುಂಬ ಹಿಡಿಸಿತು. 
ದಿನಕ್ಕೆ ಸ್ವಲ್ಪಸ್ಪಲದಂತೆ ಆ ಕೃತಿಯಷ್ಟನ್ನೂ ಕೇಳಬೇಕೆಂದು ಅವರು ಇಷ್ಟಪಟ್ಟಿರು. ಅವರ 
ಅಪೇಕ್ಷೆಯಂತೆ, ಚಾಮರಸನು ಒ೦ದು ವಾರದ ಕಾಲ ತನ್ನಕೃತಿಯನ್ನು ಅರಸರ ಎದುರು 
ಓದಿ ಮುಗಿಸಿದನು. “ಕಬ್ಬಿನ ತೋಟಕ್ಕೆ ಕುರಿಗಳು ನುಗ್ಗಿ ಮೇಲಿನ ಎಲೆಯನ್ನು ತಿಂದು, 


ಇದೇ ಸವಿ ಎನ್ನುತ್ತವೆ. ಆನೆಯಾದರೋ, ಒಳಗೆ ನುಗ್ಗಿ ಕಬ್ಬಿನ ಸಮಸ್ತ ರಸವನ್ನೂ 


ಸೂರೆಗೊಳ್ಳುತ್ತದೆ.” ಎಂದು ಕವಿ ಪೀಠಿಕೆಯಲ್ಲಿ ಹೇಳಿದ್ದನ್ನು ಜಕ್ಕಣಾರ್ಯನು ತನ್ನ 
ಅರ್ಥವಿವರಣೆಯಿ೦ದ ಸಮರ್ಥಿಸಿದನು. 


ಹೀಗೆ ಒ೦ದು ವಾರ ಈ ರಸದ ಔತಣ ಆದ ಮೇಲೆ-- 
ಬಾಲರನು ವೃದ್ಧರನು ಭೂಮೀ 

ಪಾಲರನು ಬಡವರನು ಸದಮಲ 

ಶೀಲರನು ಗುಣಿಗಳನು ಗೋಬ್ರಾಹ್ಮರನು ಭಕ್ತರನು | 
ಲೋಲತೆಯಲಿ ಸಮಸ್ತ ಜಾತಿಯ 

ಜಾಲವನು ಸರ್ವರನು ಕರುಣಿಸಿ 
ಪಾಲಿಸುತಲಿರುತಿರ್ದನೆಮ್ಮಯ ಗುರು ಗುಹೇಶ್ವರನು | | 


ಎ೦ದು ಚಾಮರಸನು ಹಾಡಿದಾಗ, ಪ್ರೌಢದೇವರಾಯರು ಪರಮಪ್ರೀತಿಯನ್ನು ತಾಳಿ, 
ಹೀಗೆ ಹೇಳಿದರು: 


“ನಮ್ಮ ಕಾಲದಲ್ಲಿ ನಮ್ಮ ದೇಶದ ಕವಿಯೊಬ್ಬನು ಇಂಥ ಕೃತಿಯನ್ನು 
ರಚಿಸಿರುವುದು ನಮ್ಮಭಾಗ್ಯ. ಮಂತ್ರಿವರ್ಯ, ಒಳ್ಳೆಯ ಶುಭ ದಿವಸವನ್ನು ನೋಡಿ, ಈ 
ಕೃತಿರತ್ನ ವನ್ನು ಆನೆಯ ಮೇಲಿರಿಸಿ ಮೆರೆವಣಿಗೆ ಮಾಡಿಸುವುದಾಗಲಿ.” 


ಅದಕ್ಕೆ ಮಂತ್ರಿಯಾದ ಜಕ್ಕಣಾರ್ಯನು ಹೇಳಿದನು: “ಅರಸರ ಆಜ್ಞೆಯನ್ನು 
ನಾವು ಶಿರಸಾವಹಿಸುವೆವು. ಜೊತೆಗೆ ನನ್ನದೂ ಒ೦ದು ಬಿನ್ನಹ ಉ೦ಟು. ವಯಸ್ಸಾದ 
ನಾನು ಮಂತ್ರಿಪದವಿಯಿ೦ದ ನಿವೃತ್ತನಾಗಲು ನನಗೆ ಅಪ್ಪಣೆ ಕೊಟ್ಟು ಇಂಥ 
ದೈವಭಕ್ತನೂ ಬುದ್ದಿವಂತನೂ ಆದ ಈ ಚಾಮರಸನನ್ನು ಮಂತ್ರಿಯಾಗಿ ಪ್ರಭುಗಳು 
ನೇಮಿಸಿಕೊಳ್ಳಬೇಕು.” 


ಮಂತ್ರಿಯ ಮಾತು ಅರಸರಿಗೆ ಒಪ್ಪಿಗೆಯಾಯಿತು. ಸಭಾಸದರೂ ಅದನ್ನು 
ಅನುಮೋದಿಸಿದರು. 


ಹೀಗೆ ಚಾಮರಸನು ಅಲ್ಲಮಪ್ರಭುದೇವರನ್ನು ನಾಯಕನನ್ನಾಗಿ 
ಮಾಡಿಕೊಂಡು, ತನ್ನ 'ಪ್ರಭುಲಿಂಗಲೀಲೆ'ಯನ್ನು ಬರೆದನು. ಪ್ರಭುದೇವರ 
ಪುಣ್ಯಕಥೆಯನ್ನು ಕೃತಿಮಾಡಿದ್ದರ ಪರಿಣಾಮವಾಗಿ-ಆ ಕೃತಿಗೆ ಆನೆಯ ಮೇಲೆ 
ಮೆರೆವಣಿಗೆ ಆಯಿತು; ಆ ಕವಿಗೆ ಮಂತ್ರಿಪದವಿ ಪ್ರಾಪ್ತವಾಯಿತು; ಅಷ್ಟೇ ಅಲ್ಲ 
ಪ್ರಭುದೇವರ ಹೆಸರು ಇರುವವರೆಗೂ ಚಾಮರಸನ ಹೆಸರೂ ಶಾಶ್ಚತವಾಯಿತು. 


“ಅಮ್ಮಾ! ಅಪ್ಪನಿಗೆ ನಿದ್ರೆ ಎ೦ದು ಕಾಣುತ್ತೆ.” ಎ೦ದ, ಶಿವು. 


“ಹೌದು, ಪಾಪ, ಬೆಳಗ್ಗೆ ಯಿ೦ದ ಕಚೇರಿ ಕೆಲಸ. ಅವರಿಗೂ ಆಯಾಸ. 
ನೀನಾದರೂ, ಪಾಪ, ಬಂದ ಹೊತ್ತಿನಿಂದ ಬಿಡುವೇ ಇಲ್ಲದೆ ಮಾತನಾಡುತಾ 
ಇದ್ದೀಯಲ್ಲೊ. ಇವೊತ್ತಿಗೆ ಸಾಕು. ಇನ್ನೇನಾದರೂ ಮಿಕ್ಕಿದ್ದರೆ ನಾಳೆ ಹೇಳುವೆಯಂತೆ. 
ದೀಪ ಆರಿಸು. ಮಲಗಿಕೊಳ್ಳೋಣ.” ಎಂದರು, ಶಿವೂತಾಯಿ. 


ಶಿವು ನಗುತ್ತ “ನನಗೂ ಸರಕು ಮುಗಿದುಹೋಗುತಾ ಬಂತು, ಅಮ್ಮಾ!” 
ಎಂದ. 


“ಓಹೋ! ಅದಕ್ಕೋಸ್ಕರ, ನನಗೆ ನಿದ್ರೆ ಬ೦ತು, ಎ೦ದು ನೆಪಹಾಕಿದೆಯ? 
ಕಳ್ಳ!” ಎಂದರು, ಶಿವೂತಂದೆ. “ನಿಜವಾಗಿ ನನಗೆ ನಿದ್ರೆ ಬಂದಿರಲಿಲ್ಲ ಅದು 
ಯಾವುದೋ, 'ದುಂಬಿ ದುಂಬಿ' ಎಂದು ಬಸವಣ್ಣನವರ ವಚನ, ಅದನ್ನು 
ಜ್ಞಾಪಿಸಿಕೊಳ್ಳುತ್ತಿದ್ದೆ ನಿನಗೆ ಅದು ಗೊತ್ತಿದ್ದರೆ, ಹೇಳಯ್ಯ. ಕಿವಿತುಂಬ ಅದನ್ನು 
ತುಂಬಿಕೊಂಡು ನಿದ್ರೆ ಮಾಡೋಣ.” 


ಶಿವು “ಸ ಕಿ ಗೊತ್ತಿರುವ ವಚನವನ್ನೇ ಕೇಳಿದರಲ್ಲಾ! ಮರ್ಯಾದೆ 
ಉಳಿಯಿತು.” ಎ೦ದು, ರಾಗವಾಗಿ, ಹಾಡಿದ: 


ವಚನದಲ್ಲಿ ನಾಮಾಮೃತ ತುಂಬಿ, 
ನಯನದಲ್ಲಿನಿಮ್ಮಮೂರುತಿ ತುಂಬಿ 
ಕಿವಿಯಲ್ಲಿ ನಿಮ್ಮಕೀರುತಿ ತುಂಬಿ, 
ಮನದಲ್ಲಿ ನಿಮ್ಮನೆನಹು ತುಂಬಿ, 
ಕೂಡಲ ಸಂಗಮದೇವಾ 
ನಿಮ್ಮಚರಣಕಮಲದೊಳಗಾನು ತುಂಬಿ. 


ಆ ವಚನವನ್ನು ಕಿವಿಯಾರೆ ಕೇಳಿ, ಮನಸ್ಸುತು೦ಬ ಅದನ್ನು ತುಂಬಿಕೊಂಡು, 
ತಾಯಿ ತಂದೆ ಮಗ ಮೂವರೂ ಆ ರಾತ್ರೆ ಸುಖನಿದ್ರೆಗೆ ಒಳಗಾದರು. 


